ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಏಪ್ರಿಲ್ ೩ , ೨೦೧೪ ( ಚೈತ್ರ ೧೩ , ಶಕ ವರ್ಷ ೧೯೩೬ ) 
Bangalore, Thursday, April 3 , 2014 (Chaithra 13 , Shaka Varsha 1936 ) 


ಸಂಚಿಕೆ ೧೪ 
Issue 14 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ | 
ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, 
ಕಂದಾಯ ಭವನ, 8ನೇ ಮಹಡಿ, ಕೆ. ಜಿ. ರಸ್ತೆ, ಬೆಂಗಳೂರು ಇವರ ನಡವಳಿಗಳು 

ರದ್ದತಿ ಆದೇಶ 
ವಿಷಯ : ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್ ಲಾಗ್ ಹುದ್ದೆಯಲ್ಲಿ ದ್ವಿತೀಯ ದರ್ಜೆ 

ಸಹಾಯಕರೆಂದು ಅಂತಿಮವಾಗಿ ಪರಿಶಿಷ್ಟ ಜಾತಿಯ ಬ್ಯಾಕ್‌ಲಾಗ್ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಗ್ರಾಮೀಣ ಅಭ್ಯರ್ಥಿಯಾಗಿ 
ಆಯ್ಕೆಯಾದ ಶ್ರೀ ಟಿ. ಗೋವಿಂದ S/o ಟಿ. ತಿಮ್ಮಯ್ಯ, ಬಾರಂದೂರು ಅಂಚೆ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಇವರ 
ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್ ಲಾಗ್ ಹುದ್ದೆಯ ಅಂತಿಮ ಆಯ್ಕೆಯನ್ನು ಪರಿಶಿಷ್ಟ ಜಾತಿಯ ಬ್ಯಾಕ್ ಲಾಗ್ ಹೆಚ್ಚುವರಿ 

ಆಯ್ಕೆ ಪಟ್ಟಿಯಿಂದ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 13 ಎಸ್‌ಬಿಸಿ 2001 

2 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 6 ಸೆನನಿ 2001, ದಿನಾಂಕ 13 - 02 - 2001 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 13 ಎಸ್‌ಬಿಸಿ 2001 , ದಿನಾಂಕ 01 - 06 - 2002 

ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 01 - 08 - 02 ( ದಿನಾಂಕ 08 - 08 - 2002ರ ರಾಜ್ಯಪತ್ರದಲ್ಲಿ 

ಪ್ರಕಟವಾಗಿದೆ). 
5. ಈ ಕಛೇರಿಯ ದ್ವಿತೀಯ ದರ್ಜೆ ಸಹಾಯಕರ ಸಮ ಸಂಖ್ಯೆ ತಾತ್ಕಾಲಿಕ ಆಯ್ಕೆಪಟ್ಟಿ ದಿನಾಂಕ 24 - 03 - 03. 
6, ಸರ್ಕಾರದ ಪತ್ರ ಸಂಖ್ಯೆ : ಕಂಇ 120 ಮುನೊಸ 2001 ದಿನಾಂಕ 01- 01- 04. 
7. ಈ ಕಛೇರಿಯ ದ್ವಿತೀಯ ದರ್ಜೆ ಸಹಾಯಕರ ಸಮ ಸಂಖ್ಯೆ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆಪಟ್ಟಿ ದಿನಾಂಕ 05 - 07 - 04 
8. ಈ ಕಛೇರಿಯ ದ್ವಿತೀಯ ದರ್ಜೆ ಸಹಾಯಕರ ಸಮ ಸಂಖ್ಯೆ ಬ್ಯಾಕ್‌ಲಾಗ್ ಅಂತಿಮ ಆಯ್ಕೆಪಟ್ಟಿ ದಿನಾಂಕ 23-11- 04 
9. ಈ ಕಛೇರಿಯ ಸಮ ಸಂಖ್ಯೆ ರೀ - ಅಲಾರ್ಟ್‌ಮೆಂಟ್ ಆರ್ಡರ್ ದಿನಾಂಕ 15-11- 2012 
10 . ಜಿಲ್ಲಾ ನೋಂದಣಾಧಿಕಾರಿ ಉಡುಪಿ ಇವರ ಪತ್ರ ಸಂಖ್ಯೆ : ಜಿನೋಕ/ಉಡುಪಿ/ ಇಎಸ್‌ಟಿ-4 / 2013 -14 , ದಿನಾಂಕ 2 

12 - 2013 
11. ಟಿ. ಗೋವಿಂದ S/o ಟಿ. ತಿಮ್ಮಯ್ಯ ಈ ಹಿಂದೆ ಬಾರಂದೂರು ಗ್ರಾಮ ಭದ್ರಾವತಿ ತಾಲ್ಲೂಕ್ ಇಲ್ಲಿ ವಾಸವಾಗಿದ್ದು ಈಗ 

ವಿಜಯನಗರ ತರೀಕೆರೆ ಟೌನ್‌ನಲ್ಲಿ ವಾಸವಾಗಿರುವ ಇವರು 20 ರೂ / - ಛಾಪಾ ಕಾಗದದಲ್ಲಿ ದಿನಾಂಕ 08 - 11 - 2013 
ರಂದು ನೋಟರಿ ಸಮಕ್ಷಮ ಪ್ರಮಾಣೀಕರಿಸಿ ಸಲ್ಲಿಸಿರುವ ಪ್ರಮಾಣ ಪತ್ರ 


(೯೪೫ ) 


೯೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


ಪ್ರಸ್ತಾವನೆ: 


ಜಿಲ್ಲಾ ನೋಂದಣಾಧಿಕಾರಿಗಳು , ಉಡುಪಿ ಇವರು ಉಡುಪಿ ಜಿಲ್ಲೆಯ ದ್ವಿತೀಯ ದರ್ಜೆ ಸಹಾಯಕರ ವೃಂದದಲ್ಲಿ ಕೆಳಕಂಡಂತೆ ಬ್ಯಾಕ್‌ಲಾಗ್ 
ಹುದ್ದೆಗಳು ಇರುತ್ತವೆಂದು ಗುರುತಿಸಿದ್ದು, ಇದರೊಂದಿಗೆ ರಾಜ್ಯದಲ್ಲಿರುವ ಉಳಿದ ಜಿಲ್ಲಾ ನೋಂದಣಾಧಿಕಾರಿಗಳು ಅವರವರ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟ 
ಬ್ಯಾಕ್‌ಲಾಗ್ ಹುದ್ದೆಗಳನ್ನು ಸೇರಿಸಿಕೊಂಡು ಉಲ್ಲೇಖ (1) ರ ಬ್ಯಾಕ್‌ಲಾಗ್ ನಿಯಮಗಳನ್ವಯ ಈ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿಯ ಇಪ್ಪತ್ತೈದು ಮತ್ತು 
ಪರಿಶಿಷ್ಟ ಪಂಗಡದ ಇಪ್ಪತ್ತು ಈ ರೀತಿ ಒಟ್ಟಾರೆ ನಲವತ್ತೈದು ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್ ಹುದ್ದೆಗಳನ್ನು ಗುರುತಿಸಿ, ಈ ಹುದ್ದೆಗಳನ್ನು 
ರಾಜ್ಯಾದ್ಯಂತ ಭರ್ತಿ ಮಾಡುವ ಸಲುವಾಗಿ ಅಭ್ಯರ್ಥಿಗಳು ಎಸ್.ಎಸ್ .ಎಲ್. ಸಿ. ಯಲ್ಲಿ ತೇರ್ಗಡೆ ಹೊಂದಿರಬೇಕೆಂಬ ಕನಿಷ್ಠ ವಿದ್ಯಾರ್ಹತೆಯನ್ನು 
ನಿಗದಿಪಡಿಸಿ ಈ ಕಛೇರಿಯ ಉಲ್ಲೇಖ (4) ರ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಕರೆಯಲಾಗಿತ್ತು. 


ಸದರಿ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟ ಬ್ಯಾಕ್‌ಲಾಗ್ ಹುದ್ದೆಗಳ ಸಂಖ್ಯೆ 
ಕ್ರಮ ಸಂಖ್ಯೆ 

ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 

ಒಟ್ಟು 
ಉಡುಪಿ ಜಿಲ್ಲೆ 

ಎರಡು ಒಂದು 

ಮೂರು 
ನಂತರ ಈ ಬಗ್ಗೆ ಸ್ವೀಕೃತವಾದ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಿ ಅವುಗಳ ಪೈಕಿ ಉಲ್ಲೇಖ (1) ರ ಬ್ಯಾಕ್‌ಲಾಗ್ ನಿಯಮಗಳ ಪ್ರಕಾರ 29 ರಿಂದ 
40 ವರ್ಷ ವಯೋಮಿತಿಯಲ್ಲಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ಗುರುತಿಸಿ ಅವುಗಳಲ್ಲಿ ಎಸ್.ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 
ಪರಿಶಿಷ್ಟ ಜಾತಿಯ ಇಪ್ಪತ್ತೈದು ಮತ್ತು ಪರಿಶಿಷ್ಟ ಪಂಗಡದ ಇಪ್ಪತ್ತು ಈ ರೀತಿ ಒಟ್ಟಾರೆ ಗುರುತಿಸಲ್ಪಟ್ಟ ನಲವತ್ತೈದು ಬ್ಯಾಕ್‌ಲಾಗ್ ಹುದ್ದೆಗಳಿಗೆ ಅನುಗುಣವಾಗಿ 
ಮೆರಿಟ್ ಮತ್ತು ಮೀಸಲಾತಿ ಪ್ರಕಾರ ಉಲ್ಲೇಖ ( 7) ರನ್ವಯ ದ್ವಿತೀಯ ದರ್ಜೆ ಸಹಾಯಕರ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ತದನಂತರ 
ಸದರಿ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬ್ಯಾಕ್‌ಲಾಗ್ ನಿಯಮಗಳನ್ವಯ ಅಂತಿಮಗೊಳಿಸಿ ಒಟ್ಟಾರೆ ನಲವತ್ತೈದು ಅಭ್ಯರ್ಥಿಗಳಿರುವ ದ್ವಿತೀಯ ದರ್ಜೆ 
ಸಹಾಯಕರ ಬ್ಯಾಕ್ ಲಾಗ್ ಅಂತಿಮ ಆಯ್ಕೆಯ ಮುಖ್ಯಪಟ್ಟಿಯನ್ನು ಮತ್ತು ಅಂತಿಮ ಆಯ್ಕೆಯ ಹೆಚ್ಚುವರಿ ಪಟ್ಟಿಯನ್ನು ದಿನಾಂಕ 23- 11 - 2004ರಂದು 
ಉಲ್ಲೇಖ (8) ರನ್ವಯ ಪ್ರಕಟಿಸಲಾಯಿತು. 

ತದನಂತರ ಉಡುಪಿ ಜಿಲ್ಲೆಯಲ್ಲಿ ಮೇಲ್ಕಂಡಂತೆ ಗುರುತಿಸಲ್ಪಟ್ಟ ಪರಿಶಿಷ್ಟ ಪಂಗಡದ ಒಂದು ಬ್ಯಾಕ್ ಲಾಗ್ ಹುದ್ದೆಯಲ್ಲಿ ಉಲ್ಲೇಖ (8) ರ ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಕಂಡುಬಂದ ಪರಿಶಿಷ್ಟ ಪಂಗಡದ ಬ್ಯಾಕ್‌ಲಾಗ್ ಅಭ್ಯರ್ಥಿಯಾದ ನಾಗರಾಜ ಬಿ. ಓಲೇಕಾರ ಎಂಬುವವರನ್ನು ಮತ್ತು ಮೇಲ್ಕಂಡಂತೆ 
ಗುರುತಿಸಲ್ಪಟ್ಟ ಪರಿಶಿಷ್ಟ ಜಾತಿಯ ಎರಡು ಬ್ಯಾಕ್ ಲಾಗ್ ಹುದ್ದೆಗಳ ಪೈಕಿ ಒಂದು ಬ್ಯಾಕ್‌ಲಾಗ್ ಹುದ್ದೆಯಲ್ಲಿ ಉಲ್ಲೇಖ ( 8) ರ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ 
ಕಂಡುಬಂದ ಪರಿಶಿಷ್ಟ ಜಾತಿಯ ಬ್ಯಾಕ್‌ಲಾಗ್ ಅಭ್ಯರ್ಥಿಯಾದ ಪುಂಡಲೀಕ ಮಾರುತಿ ಕೆಂಪರಾಯಗೋಳ ಎಂಬುವವರನ್ನು ದ್ವಿತೀಯ ದರ್ಜೆ 
ಸಹಾಯಕರೆಂದು ನೇಮಕ ಮಾಡುವ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಮೇಲ್ಕಂಡಂತೆ ಗುರುತಿಸಲ್ಪಟ್ಟ ಪರಿಶಿಷ್ಟ ಪಂಗಡದ ಒಂದು ಬ್ಯಾಕ್‌ಲಾಗ್ ಹುದ್ದೆಯನ್ನು 
ಮತ್ತು ಪರಿಶಿಷ್ಟ ಜಾತಿಯ ಒಂದು ಬ್ಯಾಕ್‌ಲಾಗ್ ಹುದ್ದೆಯನ್ನು ಈಗಾಗಲೇ ಭರ್ತಿ ಮಾಡಲಾಗಿದೆ. 

ಇದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಮೇಲ್ಕಂಡಂತೆ ಗುರುತಿಸಲ್ಪಟ್ಟು ಭರ್ತಿಯಾಗದೇ ಉಳಿದ ಪರಿಶಿಷ್ಟ ಜಾತಿಯ ಇನ್ನೊಂದು ಬ್ಯಾಕ್‌ಲಾಗ್ 
ಹುದ್ದೆಯನ್ನು ಭರ್ತಿ ಮಾಡುವ ಸಲುವಾಗಿ ಉಲ್ಲೇಖ ( 8) ರನ್ವಯ ಪ್ರಕಟಿಸಿದ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್ ಅಂತಿಮ ಆಯ್ಕೆಯ ಹೆಚ್ಚುವರಿ 
ಪಟ್ಟಿಯಲ್ಲಿ Merit ಆಧಾರದ ಮೇಲೆ ಮೀಸಲಾತಿಗೆ ಅನುಗುಣವಾಗಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಅಡಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರೆಂದು 
ಆಯ್ಕೆಯಾದ ಈ ಕೆಳಕಂಡ ಪರಿಶಿಷ್ಟ ಜಾತಿಯ ಬ್ಯಾಕ್‌ಲಾಗ್ ಅಭ್ಯರ್ಥಿಯನ್ನು ಉಡುಪಿ ಜಿಲ್ಲೆಯಲ್ಲಿ ಮೇಲ್ಕಂಡಂತೆ ಗುರುತಿಸಲ್ಪಟ್ಟ ಪರಿಶಿಷ್ಟ ಜಾತಿಯ ಈ 
ಒಂದು ಬ್ಯಾಕ್ ಲಾಗ್ ಹುದ್ದೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರೆಂದು ನೇಮಕ ಮಾಡಿಕೊಳ್ಳುವುದಕ್ಕಾಗಿ ಉಲ್ಲೇಖ (3) ರ ರೀ ಅಲಾಟ್‌ಮೆಂಟ್‌ ಆರ್ಡ‌್ರನಲ್ಲಿ 
ಕೆಳಕಂಡ ಅಭ್ಯರ್ಥಿಯನ್ನು ಉಡುಪಿ ಜಿಲ್ಲೆಗೆ ಅಲಾಟ್ ಮಾಡಿ ಸದರಿ ಉಲ್ಲೇಖ (9) ರ ರೀ ಅಲಾಟ್‌ಮೆಂಟ್ ಆರ್ಡರ್ ಅನ್ನು ಜಿಲ್ಲಾ ನೋಂದಣಾಧಿಕಾರಿಗಳು 
ಉಡುಪಿ ಇವರಿಗೆ ಕಳುಹಿಸಲಾಯಿತು. 


ಕ್ರಮ ಸಂಖ್ಯೆ 


ಬ್ಯಾಕ್‌ಲಾಗ್ ಅಭ್ಯರ್ಥಿಯ ಹೆಸರು 


SC/ ST 


ಆಯ್ಕೆ ಮಾಡಿದ ಮೀಸಲಾತಿ 

ವರ್ಗೀಕರಣ 


1. 


ಟಿ . ಗೋವಿಂದ S/o ಟಿ. ತಿಮ್ಮಯ್ಯ 
ಬಾರಂದೂರು ಅಂಚೆ, ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ - 577245 


SC 


ಪರಿಶಿಷ್ಟ ಜಾತಿಯ ಗ್ರಾಮೀಣ 
ಅಭ್ಯರ್ಥಿ ಹೆಚ್ಚುವರಿ ಪಟ್ಟಿ 


ಉಲ್ಲೇಖ (9) ರ ರೀ ಅಲಾಟ್‌ಮೆಂಟ್ ಆರ್ಡರ್ ಪ್ರಕಾರ ಮೇಲ್ಕಂಡ T. ಗೋವಿಂದ ಎಂಬ ಅಭ್ಯರ್ಥಿಯನ್ನು ಉಡುಪಿ ಜಿಲ್ಲೆಯಲ್ಲಿ ಸದರಿ 
ಬ್ಯಾಕ್‌ಲಾಗ್ ಹುದ್ದೆಯಲ್ಲಿ ನೇಮಕ ಮಾಡಿಕೊಳ್ಳುವ ಮುನ್ನ ಸದರಿ T. ಗೋವಿಂದ ಎಂಬ ಬ್ಯಾಕ್‌ಲಾಗ್ ಅಭ್ಯರ್ಥಿಯ ಜಾತಿ ಸಿಂಧುತ್ವ ಪ್ರಮಾಣ ಪತ್ರದ 
ಅಗತ್ಯವಿದ್ದುದರಿಂದ ಮತ್ತು ಇದರ ಜೊತೆಗೆ ಸದರಿ ಅಭ್ಯರ್ಥಿಯು ಸರ್ಕಾರಿ ಕೆಲಸಕ್ಕೆ ಅರ್ಹರೇ ? ಎಂಬ ಬಗ್ಗೆ ಪೊಲೀಸ್ ಇಲಾಖೆಯವರು ನೀಡುವ 
ಪೂರ್ವ ಚರಿತ್ರಾ ಪರಿಶೀಲನಾ ವರದಿಯ ಅಗತ್ಯವಿದ್ದುದರಿಂದ ಈ ದಾಖಲೆಗಳನ್ನು ಪಡೆಯುವ ಸಲುವಾಗಿ ಜಿಲ್ಲಾ ನೋಂದಣಾಧಿಕಾರಿ ಉಡುಪಿ ಇವರು 
ಸದರಿ T. ಗೋವಿಂದ ಇವರ ಜಾತಿ ಪ್ರಮಾಣ ಪತ್ರವನ್ನು ದಿನಾಂಕ 04 -01 - 2013 ರಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವುದರ ಜೊತೆಗೆ ಸದರಿ 
T. ಗೋವಿಂದ ಇವರ ಪೂರ್ವ ಚರಿತ್ರಾ ಪರಿಶೀಲನಾ ವರದಿಗಾಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶಿವಮೊಗ್ಗ ಜಿಲ್ಲೆ ಇವರಿಗೂ ಪ್ರತ್ಯೇಕವಾಗಿ ದಿನಾಂಕ 
04.01.2013 ರಂದು ಪತ್ರ ಬರೆದು ಈ ಬಗ್ಗೆ ಪರಿಶೀಲಿಸಿ ಸದರಿ ಟಿ. ಗೋವಿಂದ ಎಂಬ ಬ್ಯಾಕ್‌ಲಾಗ್ ಅಭ್ಯರ್ಥಿಯ ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು 
ಹಾಗೂ ಈ ಅಭ್ಯರ್ಥಿಯ ಪೂರ್ವ ಚರಿತ್ರಾ ಪರಿಶೀಲನಾ ವರದಿಯನ್ನು ಕಳುಹಿಸುವಂತೆ ಪ್ರತ್ಯೇಕವಾಗಿ ಕೋರಿಕೊಳ್ಳಲಾಯಿತೆಂದು ಜಿಲ್ಲಾ 
ನೋಂದಣಾಧಿಕಾರಿಗಳು ಉಡುಪಿ ಇವರು ಈ ಕಛೇರಿಗೆ ಉಲ್ಲೇಖ (10) ರ ಪತ್ರದಲ್ಲಿ ವರದಿ ಮಾಡಿದ್ದು, 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೯೪೭ 


ಇದಕ್ಕೆ ಉತ್ತರವಾಗಿ ಪೊಲೀಸ್ ಇಲಾಖೆಯವರು ಸದರಿ ಅಭ್ಯರ್ಥಿಯು ಕೊಟ್ಟಂತಹ ವಿಳಾಸದಲ್ಲಿ ಅಂದರೆ ಭದ್ರಾವತಿ ತಾಲ್ಲೂಕ್ ಬಾರಂದೂರು 
ಗ್ರಾಮದಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದರಲ್ಲಿ ಸದರಿ T. ಗೋವಿಂದ ಇವರು 2002 ನೇ ಸಾಲಿನವರೆಗೆ ಸದರಿ ವಿಳಾಸದಲ್ಲಿ ಅಂದರೆ ಬಾರಂದೂರು ಗ್ರಾಮದಲ್ಲಿ 
ವಾಸವಾಗಿದ್ದು ಸದರಿ ಅವಧಿಯವರೆಗೆ ತಮ್ಮ ಪೊಲೀಸ್ ಠಾಣಾ ದಾಖಲಾತಿ ಪರಿಶೀಲನೆ ಪ್ರಕಾರ ಸದರಿ ಅಭ್ಯರ್ಥಿಯ ವಿರುದ್ಧ ಯಾವುದೇ ಪ್ರತಿಕೂಲ 
ವರದಿಗಳು ದಾಖಲಾಗಿರುವುದು ಕಂಡುಬಂದಿರುವುದಿಲ್ಲವೆಂದು, ತದನಂತರ ಸದರಿ T, ಗೋವಿಂದ ಇವರು ಕೋಡಿಕ್ಯಾಂಪ್, ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ 
ಇಲ್ಲಿ ವಾಸವಾಗಿರುವರೆಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶಿವಮೊಗ್ಗ ಇವರು ಅವರ ಪತ್ರ ಸಂಖ್ಯೆ : ಡಿಎಸ್‌ಬಿ/ ವಿಆರ್‌- 279 / 3 ದಿನಾಂಕ 02 - 04 - 2013 
ರನ್ವಯ ತಮಗೆ ವರದಿ ನೀಡಿರುವರೆಂದು ಜಿಲ್ಲಾ ನೋಂದಣಾಧಿಕಾರಿಗಳು ಉಡುಪಿ ಇವರು ಈ ಕಛೇರಿಗೆ ದಿನಾಂಕ 2 - 12 - 2013ರ ಉಲ್ಲೇಖ (10) ರ 
ಪತ್ರದಲ್ಲಿ ಈ ಕಛೇರಿಗೆ ವರದಿ ಮಾಡಿದ್ದಲ್ಲದೇ , 

ಸದರಿ T. ಗೋವಿಂದ ಎಂಬುವರು ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸವಾಗಿರದೇ ಈಗ ಕೋಡಿಕ್ಯಾಂಪ್, ತರೀಕೆರೆ ಟೌನ್ ಇಲ್ಲಿ ವಾಸವಾಗಿರುವರೆಂಬ 
ವಿಷಯವು ಪೋಲೀಸ್ ಇಲಾಖೆಯ ದಿನಾಂಕ 2 - 4 - 2013ರ ಪತ್ರದಿಂದ ತಿಳಿದು ಬಂದ ಕಾರಣ ತಾವು ಸದರಿ T , ಗೋವಿಂದ ಎಂಬ ಅಭ್ಯರ್ಥಿಗೆ 
ಸೂಚನಾ ಪತ್ರ ಸಂಖ್ಯೆ ಜಿನೋಕ/ಉಡುಪಿ / ಇಎಸ್‌ಟಿ - 4/2013 -14 ದಿನಾಂಕ 24 - 07 - 2013 ರನ್ವಯ ನೋಟೀಸ್ ಒಂದನ್ನು ನೀಡಿ ಸದರಿ ಸೂಚನಾ 
ಪತ್ರದಲ್ಲಿ ನೀವು ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿದ್ದರೆ, ಯಾವ ಹುದ್ದೆಯಲ್ಲಿ ಮತ್ತು ಯಾವ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಿರಿ ? ಹಾಗೂ ಒಂದು 
ವೇಳೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಡುಪಿ ಜಿಲ್ಲೆಯ ದ್ವಿತೀಯ ದರ್ಜೆ ಸಹಾಯಕರ ಈ ಬ್ಯಾಕ್ ಲಾಗ್ ಹುದ್ದೆಯಲ್ಲಿ ನೇಮಕಾತಿ ಹೊಂದಲು 
ಇಷ್ಟವಿಲ್ಲದಿದ್ದಲ್ಲಿ, ತನಗೆ ಸದರಿ ಬ್ಯಾಕ್‌ಲಾಗ್ ಹುದ್ದೆಯಲ್ಲಿ ನೌಕರಿ ಪಡೆಯಲು ಇಷ್ಟವಿರುವುದಿಲ್ಲವೆಂಬ ಹಾಗೂ ಈ ಹುದ್ದೆಯನ್ನು ಬೇರೆಯವರಿಗೆ ನೀಡಲು 
ತನ್ನ ಯಾವುದೇ ತಂಟೆ ತಕರಾರುಗಳು ಇರುವುದಿಲ್ಲವೆಂಬ ಮಾಹಿತಿ ಇರುವ ಪ್ರಮಾಣ ಪತ್ರವನ್ನು ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ ಉಡುಪಿ ಇಲ್ಲಿಗೆ 
ಕಳುಹಿಸುವಂತೆ ಸದರಿ ಬ್ಯಾಕ್‌ಲಾಗ್ ಅಭ್ಯರ್ಥಿಯಾದ ಟಿ . ಗೋವಿಂದ ಎಂಬುವರಿಗೆ ದಿನಾಂಕ 24 - 07 - 2013ರ ಸೂಚನಾ ಪತ್ರದಲ್ಲಿ ನಿರ್ದೇಶನ 
ನೀಡಲಾಯಿತೆಂದು ಜಿಲ್ಲಾ ನೋಂದಣಾಧಿಕಾರಿ ಉಡುಪಿ ಇವರು ಉಲ್ಲೇಖ (10) ರ ಪತ್ರದಲ್ಲಿ ಈ ಕಛೇರಿಗೆ ವರದಿ ಮಾಡಿರುತ್ತಾರೆ. 

ಈ ಮೇಲ್ಕಂಡ ದಿನಾಂಕ 24 - 07 - 2013ರ ಸೂಚನಾ ಪತ್ರದಲ್ಲಿನ ನಿರ್ದೇಶನಗಳಿಗೆ ಉತ್ತರವಾಗಿ ಕೆಳಕಂಡ ಅದೇ T, ಗೋವಿಂದ ಎಂಬ ಬ್ಯಾಕ್ ಲಾಗ್ 
ಅಭ್ಯರ್ಥಿಯು ಉಲ್ಲೇಖ (11 ) ರನ್ವಯ ದಿನಾಂಕ 08 - 11 - 2013 ರಂದು 20/ - ರೂ . ಛಾಪಾ ಕಾಗದದಲ್ಲಿ ಪ್ರಮಾಣ ಪತ್ರವೊಂದನ್ನು ಸಲ್ಲಿಸಿ ಸದರಿ ಪ್ರಮಾಣ 
ಪತ್ರದಲ್ಲಿ ತಾನು ಈಗ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಟೌನ್ ವಿಜಯನಗರ ಇಲ್ಲಿ ವಾಸವಾಗಿರುತ್ತೇನೆಂದು ಹಾಗೂ ತಾನು ಕರ್ನಾಟಕ ಸರ್ಕಾರದ ಆರ್ಥಿಕ 
ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಬೆಂಗಳೂರು ಈ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿ 2003ನೇ ಇಸವಿಯಲ್ಲಿ ಆಯ್ಕೆಯಾಗಿದ್ದು ಈಗ ಹಾಲಿ 
ಶಿವಮೊಗ್ಗ ನಗರದಲ್ಲಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿಯಲ್ಲಿ ಸಹಾಯಕ ಸಾಂಖ್ಯಿಕ ಅಧಿಕಾರಿಯಾಗಿ ಕೆಲಸ 
ನಿರ್ವಹಿಸುತ್ತಿರುತ್ತೇನೆಯಾದ್ದರಿಂದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿನ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್ ಹುದ್ದೆಯಲ್ಲಿ ದ್ವಿತೀಯ 
ದರ್ಜೆ ಸಹಾಯಕರಾಗಿ ಈಗ ಆಯ್ಕೆಯಾಗಿರುವ ತಾನು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಡುಪಿ ಜಿಲ್ಲಾ ನೋಂದಣಾಧಿಕಾರಿಗಳ ವ್ಯಾಪ್ತಿಗೆ 
ಸೇರಿದ ಉಪನೋಂದಣಿ ಕಛೇರಿಯಲ್ಲಿ ಈ ಬ್ಯಾಕ್ ಲಾಗ್ ಹುದ್ದೆಯ ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲವಾದ್ದರಿಂದ, ಈ 

ತಂಟೆ ತಕರಾರು ಹೊಂದಿರುವುದಿಲ್ಲವೆಂದು ತನ್ನ ಸ್ವಇಚ್ಛೆಯಿಂದ ಉಲ್ಲೇಖ (11 ) ರನ್ವಯ 
ದಿನಾಂಕ 08 -11 - 2013 ರಂದು 20/- ರೂ . ಛಾಪಾ ಕಾಗದದಲ್ಲಿ ನೋಟರಿ ಸಮಕ್ಷಮ ಪ್ರಮಾಣೀಕರಿಸಿದ ಲಿಖಿತ ಪ್ರಮಾಣ ಪತ್ರವನ್ನು (Affidavit ಅನ್ನು) 
ಸದರಿ ಟಿ. ಗೋವಿಂದ ಎಂಬುವರು ತಮಗೆ ಸಲ್ಲಿಸಿರುತ್ತಾರೆಂದು ಜಿಲ್ಲಾ ನೋಂದಣಾಧಿಕಾರಿಗಳು, ಉಡುಪಿ ಇವರು ದಿನಾಂಕ 02 -12 - 2013 ರನ್ವಯ 
ಉಲ್ಲೇಖ (10) ರ ಪತ್ರದಲ್ಲಿ ಈ ಕಛೇರಿಗೆ ಅಂತಿಮವಾಗಿ ವರದಿ ಮಾಡಿರುತ್ತಾರೆ. 


ಕ್ರಮ ಸಂಖ್ಯೆ 


ಬ್ಯಾಕ್‌ಲಾಗ್ ಅಭ್ಯರ್ಥಿಯ ಹೆಸರು 


SC /ST 


ಆಯ್ಕೆ ಮಾಡಿದ ಮೀಸಲಾತಿ 

ವರ್ಗೀಕರಣ 


1. 


ಟಿ. ಗೋವಿಂದ S/o ಟಿ. ತಿಮ್ಮಯ್ಯ 
ಬಾರಂದೂರು ಅಂಚೆ, ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ- 577245 


ಪರಿಶಿಷ್ಟ ಜಾತಿಯ ಗ್ರಾಮೀಣ 
ಅಭ್ಯರ್ಥಿ ಹೆಚ್ಚುವರಿ ಪಟ್ಟಿ 


ಮೇಲ್ಕಂಡ ಕಾರಣಗಳಿಂದ ಉಲ್ಲೇಖ ( 8) ರನ್ವಯ ದಿನಾಂಕ 23 - 11 - 2004 ರಂದು ಈ ಕಛೇರಿಯಿಂದ ಪ್ರಕಟಿಸಿರುವ ಈ ಇಲಾಖೆಯ ಪರಿಶಿಷ್ಟ 
ಜಾತಿಯ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್ ಹುದ್ದೆಯ ಅಂತಿಮ ಆಯ್ಕೆಯ ಬ್ಯಾಕ್‌ಲಾಗ್ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಗ್ರಾಮೀಣ ಅಭ್ಯರ್ಥಿಯಾಗಿ 
ದ್ವಿತೀಯ ದರ್ಜೆ ಸಹಾಯಕರೆಂದು ಅಂತಿಮವಾಗಿ ಆಯ್ಕೆಯಾಗಿರುವ ಮೇಲ್ಕಂಡ ಪರಿಶಿಷ್ಟ ಜಾತಿಯ ಗ್ರಾಮೀಣ ಅಭ್ಯರ್ಥಿಯಾದ ಶ್ರೀ ಟಿ . ಗೋವಿಂದ S /o 
ಟಿ. ತಿಮ್ಮಯ್ಯ , ಬಾರಂದೂರು ಅಂಚೆ, ಭದ್ರಾವತಿ ತಾಲ್ಲೂಕು, ಹಾಲಿ ತರೀಕೆರೆ ಟೌನ್, ವಿಜಯನಗರ ಇಲ್ಲಿ ವಾಸವಾಗಿರುವ ಇವರ ಅಂತಿಮ ಬ್ಯಾಕ್‌ಲಾಗ್ 
ಹೆಚ್ಚುವರಿ ಆಯ್ಕೆಯನ್ನು ಸದರಿಯವರ ಕೋರಿಕೆಯಂತೆ ಉಲ್ಲೇಖ (8) ರ ಅಂತಿಮ ಬ್ಯಾಕ್‌ಲಾಗ್ ದ್ವಿತೀಯ ದರ್ಜೆ ಸಹಾಯಕರ ಹೆಚ್ಚುವರಿ ಆಯ್ಕೆ 
ಪಟ್ಟಿಯಿಂದ ರದ್ದುಪಡಿಸುವುದು ಉಚಿತವೆಂದು ಮನಗಂಡು ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ EST -1 - 273 / 2001 - 02 , ದಿನಾಂಕ 20 - 02 - 2014 


ಆದ್ದರಿಂದ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಉಲ್ಲೇಖ ( 8)ರನ್ವಯ ದಿನಾಂಕ 23 - 11 - 2004 ರಂದು ಈ ಕಛೇರಿಯಿಂದ 
ಪ್ರಕಟಿಸಿರುವ ಈ ಇಲಾಖೆಯ ಪರಿಶಿಷ್ಟ ಜಾತಿಯ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್ ಹುದ್ದೆಯ ಅಂತಿಮ ಆಯ್ಕೆಯ ಬ್ಯಾಕ್‌ಲಾಗ್ ಹೆಚ್ಚುವರಿ 
ಆಯ್ಕೆ ಪಟ್ಟಿಯಲ್ಲಿ ಗ್ರಾಮೀಣ ಅಭ್ಯರ್ಥಿಯಾಗಿ ದ್ವಿತೀಯ ದರ್ಜೆ ಸಹಾಯಕರೆಂದು ಆಯ್ಕೆಯಾಗಿರುವ ಕೆಳಕಂಡ ಪರಿಶಿಷ್ಟ ಜಾತಿಯ ಗ್ರಾಮೀಣ 
ಅಭ್ಯರ್ಥಿಯಾದ ಶ್ರೀ ಟಿ. ಗೋವಿಂದ S/o ಟಿ. ತಿಮ್ಮಯ್ಯ , ಬಾರಂದೂರು ಅಂಚೆ, ಭದ್ರಾವತಿ ತಾಲ್ಲೂಕು, ಹಾಲಿ ತರೀಕೆರೆ ಟೌನ್, ವಿಜಯನಗರ ಇಲ್ಲಿ 
ವಾಸವಾಗಿರುವ ಹಾಗೂ ಈಗ ಶಿವಮೊಗ್ಗ ನಗರದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿಯಲ್ಲಿ ಸಹಾಯಕ ಸಾಂಖ್ಯಿಕ ಅಧಿಕಾರಿಯಾಗಿರುವ ಇವರ 
ಕೋರಿಕೆಯಂತೆ ಉಲ್ಲೇಖ (8) ರ ಈ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರ ಪರಿಶಿಷ್ಟ ಜಾತಿಯ ಬ್ಯಾಕ್‌ಲಾಗ್ ಅಂತಿಮ ಹೆಚ್ಚುವರಿ ಆಯ್ಕೆಪಟ್ಟಿಯಿಂದ 


೯೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

ಭಾಗ ೩ 
ಇವರ ಅಂತಿಮ ಬ್ಯಾಕ್‌ಲಾಗ್ ಹೆಚ್ಚುವರಿ ಆಯ್ಕೆಯನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ರದ್ದುಪಡಿಸಲಾಗಿದೆ ಅಂದರೆ Cancel 
ಮಾಡಲಾಗಿದೆ. ಕೆಳಕಂಡ ಪರಿಶಿಷ್ಟ ಜಾತಿಯ ಗ್ರಾಮೀಣ ಅಭ್ಯರ್ಥಿಯಾದ ಸದರಿ ಟಿ . ಗೋವಿಂದ ಇವರು ಇನ್ನು ಮುಂದೆ ಈ ಇಲಾಖೆಯ ದ್ವಿತೀಯ ದರ್ಜೆ 
ಸಹಾಯಕರ ಹುದ್ದೆಯ ಮೇಲೆ ಯಾವುದೇ ರೀತಿಯ ನೇಮಕಾತಿ ಹಕ್ಕನ್ನು ಹೊಂದಿರತಕ್ಕದ್ದಲ್ಲವೆಂದು ಮತ್ತು ಯಾವುದೇ ರೀತಿಯ ನೇಮಕಾತಿ ಹಕ್ಕನ್ನು ಸಹ 
ಸಾಧಿಸತಕ್ಕದ್ದಲ್ಲವೆಂದು ಈ ಮೂಲಕ ಆದೇಶಿಸಿದೆ. 


ಕ್ರಮ | ಅಭ್ಯರ್ಥಿಯ ಹೆಸರು 

ಮತ್ತು ವಿಳಾಸ 


ಜನ್ಮ ದಿನಾಂಕ 


07 - 09 - 02ರ 

ದಿನಾಂಕಕ್ಕೆ 
ಅಭ್ಯರ್ಥಿಯ 

ವಯಸ್ಸು 
ವ - ತಿಂ - ದಿ 


ವಿದ್ಯಾರ್ಹತೆ ಮತ್ತು 
ಶೇಕಡಾವಾರು 
ಅಂಕಗಳು 


ಷರಾ 


| 20 - 06 -1968 | 


34 - 02 - 17 


| ಎಸ್ . ಎಸ್. ಎಲ್. ಸಿ . 

70 . 333 


ಟಿ . ಗೋವಿಂದ 
S/o ಟಿ. ತಿಮ್ಮಯ್ಯ 
ಬಾರಂದೂರು ಅಂಚೆ , 
ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ - 577245 


ದಿನಾಂಕ 23 -11 - 2004ರ ಈ ಇಲಾಖೆಯ 
ಪರಿಶಿಷ್ಟ ಜಾತಿಯ ದ್ವಿತೀಯ ದರ್ಜೆ ಸಹಾಯಕರ 
ಬ್ಯಾಕ್‌ಲಾಗ್ ಅಂತಿಮ ಆಯ್ಕೆಯ ಹೆಚ್ಚುವರಿ 
ಪಟ್ಟಿಯಲ್ಲಿ ಗ್ರಾಮೀಣ ಅಭ್ಯರ್ಥಿಯಾಗಿ 
ಆಯ್ಕೆಯಾದ ಈ ಅಭ್ಯರ್ಥಿಯ ಅಂತಿಮ 
ಬ್ಯಾಕ್‌ಲಾಗ್ ಹೆಚ್ಚುವರಿ ಆಯ್ಕೆಯನ್ನು ದಿನಾಂಕ 
23 -11- 2004ರ ಪರಿಶಿಷ್ಟ ಜಾತಿಯ ದ್ವಿತೀಯ 
ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್ ಅಂತಿಮ 
ಆಯ್ಕೆಯ ಹೆಚ್ಚುವರಿ ಪಟ್ಟಿಯಿಂದ ಈ ಮೂಲಕ 
ಈ ತಕ್ಷಣದಿಂದ ರದ್ದುಪಡಿಸಿದೆ. 


ಆದೋನಿಸೈಯದ್ ಸಲೀಂ, 

ಆಯ್ಕೆ ಪ್ರಾಧಿಕಾರಿ ಹಾಗೂ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು. 


PR. 175 
SC . 15 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಹಿಂವಕ 373 ಬಿಇಟಿ 2012 ಬೆಂಗಳೂರು, ದಿನಾಂಕ: 22 - 11 - 2012 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ದಿ:01- 01- 2010 ಹಾಗೂ 
01 - 01 - 2011ರಲ್ಲಿದ್ದಂತೆ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅಧಿಸೂಚನೆ ಸಂಖ್ಯೆ: ಸಕಇ 128 ಬಿಇಟಿ 2011 , ದಿನಾಂಕ: 09 - 01 - 2012ರಲ್ಲಿ ಪ್ರಕಟಿಸಿದ್ದು, ಸದರಿ 
ಜೇಷ್ಠತಾ ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ದಿನಾಂಕ:01.01.2010 ಹಾಗೂ 01. 01.2011ರಲ್ಲಿದ್ದಂತೆ ಅಂತಿಮ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುಜಾತಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 

ಅನುಬಂಧ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು / 
ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ದಿ: 01- 01 - 2010 ಕ್ಕೆ ಅನ್ವಯಿಸುವಂತೆ ಅಂತಿಮ ಪದಕ್ರಮ ಪಟ್ಟಿ 


ಕ್ರ. ಸಂ 


ಅಧಿಕಾರಿಗಳ ಹೆಸರು 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ಹಾಲಿ ಹುದ್ದೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ದಿನಾಂಕ 


| ಶಿವಣ್ಣ 


02 .02 .56 


01 . 02 . 84 


01. 02 . 84 


2. 


ಬಿ . ಗಿರೀಶ್ 


| 


20.06.57 


20 . 06 .57 


_ 30.01.84 


30 . 01.84 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೯೪೯ 


ಅಧಿಕಾರಿಗಳ ಹೆಸರು 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ಹಾಲಿ ಹುದ್ದೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ದಿನಾಂಕ 


04.06.54 


05 .11.84 


05.11. 84 


ಎಸ್. ಇ.ದೇವಯ್ಯ 
ಹೆಚ್ . ಎಂ .ಪೂಜಾರ್ 


12 . 04 .55 


20. 08. 82 


13.04. 99 


22. 07 .56 


06. 08 .80 


23. 07. 99 


ಲಕ್ಷಾ ನಾಯಕ್ 
ಜಿ. ಜಗದೀಶ್ 


25 . 05 .70 


18. 07 . 96 


01. 01 .04 


28. 11 . 51 


05 .12 . 75 


10 .02.04 


04 .06.70 


29. 08. 96 


01 .03 . 04 


15 . 04 .53 


29. 09 . 81 


04 . 03. 04 


ಕೆ. ಜಿ.ತಿಮ್ಮಾರೆಡ್ಡಿ 
ಡಾ . ಸಿ.ಕೆ.ಜಗದೀಶ್ ಕುಮಾರ್ 
ವೈ .ಈರಣ್ಣ 
ಜಿ.ಸೀತಾರಾಮಪ್ಪ 
ಪ್ರಭಾಕರ್ ಹೆಚ್ . ಜಿ . 

ಪ್ರದೀಪ್, ಬಿ . ಎಸ್ . 
13 . | ಎನ್.ರಾಜಪ್ಪ 


01. 06.51 


05 . 08 . 75 


06.03 . 04 


15 . 05 . 79 


05. 07. 06 


05 .07. 06 


12 . 03 . 78 


28. 06 . 06 


28. 06 .06 


04 .06.81 


05. 07. 06 


05. 07. 06 


ಸುಜಾತಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


PR-179 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಹಿಂವಕ 363 ಬಿಇಟಿ 2012 ಬೆಂಗಳೂರು, ದಿನಾಂಕ: 03 - 11 - 2012 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರುಗಳ ದಿನಾಂಕ: 01.01.2011ಕ್ಕೆ ಅನ್ವಯಿಸುವಂತೆ ತಾತ್ಕಾಲಿಕ ಪದಕ್ರಮ ಪಟ್ಟಿಯನ್ನು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಕಇ 102 ಬಿಇಟಿ 2005ರಲ್ಲಿ ಪ್ರಕಟಿಸಿದ್ದು , ಸದರಿ ಪದಕ್ರಮ ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿಲ್ಲದೇ 
ಇರುವುದರಿಂದ ದಿನಾಂಕ:01.01.2011ಕ್ಕೆ ಅನ್ವಯಿಸುವಂತೆ ಉಪನಿರ್ದೇಶಕರುಗಳ ಅಂತಿಮ ಪದಕ್ರಮ ಪಟ್ಟಿಯನ್ನು ಈ ಕೆಳಕಂಡಂತೆ ಪ್ರಕಟಿಸಿದೆ. 


ಕ್ರ. ಸಂ 


ಅಧಿಕಾರಿಗಳ ಹೆಸರು 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ಹಾಲಿ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ 

ದಿನಾಂಕ 


ಹೆಚ್. ಸಿ.ಮಲ್ಲೇಶಪ್ಪ 


16 .03.1957 


25. 01.1984 


05. 09.2005 


ಪಿ . ಎ . ಗಣಪತಿ 


19. 06. 1955 


02.02 .1984 


28. 01 .2010 


ಎಸ್ . ಟಿ.ದೇವರಾಜ್ 


23. 03 .1962 


01. 03 .1990 


20.01.2010 ( ಮೃತಪಟ್ಟಿರುತ್ತಾರೆ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುಜಾತಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


PR-180 


CHAIRMAN , EXPERT COMMITTEE , ON PROMOTION OF AUXILIARY , 

POLICE OFFICER TO THE IPS 

OFFICIAL MEMORANDUM 

No . 3/ 2013 Date: 01 - 03- 2014 
Sub: Constitution of Committee to assess the request of Auxiliary Police officers for promotion to IPS as per the 

directions of the Hon ble High -Court of Karnataka reg -. 
Ref: This Office OfficialMemorandum of even number dated : 27 - 12 -2013 and 28 -01- 2014 . 


೯೫೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

(Extension of time limit) 


With reference to the Official Memorandum of even number dated : 27 - 12 - 2013 and subsequent OfficialMemorandum of even 
number dated : 28 -01- 2014 , it has been further represented by some Officers that additional time may be granted for submitting certain 
documents which they have to obtain from other States. 

Accordingly the Committee has considered the request of the officers and has decided to extend the time till 5 . 30 pm on 
02 -04- 2014 . It is hereby indicated that this is the last extension and no further time will be extended . 

Officers are once again reminded to make their representations as precise and to the point as possible . Unit officers are 
requested to putup this circular on the notice board and give wide publicity as was done with respect to the earlier OfficialMemoranda 
dt: 27-12- 2013 and 28 - 01 - 2014 , 

A . R . Infant, 

DG & IGP (Rtd ) 

Chairman , Expert Committee , 
PR - 183 

On Promotion of Auxiliary , 

Police Officer to the IPS . 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 

ಕಾರ್ಯಪಾಲಕ ಅಭಿಯಂತರವರ ಕಛೇರಿ 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 

ಸುತ್ತೋಲೆ 
ಸಂಖ್ಯೆ : ಕಾಅಲೋಇ:ಸಿಬ್ಬಂದಿ -1: ಮಾಹಿತಿಹಕ್ಕು 2005: 2013 - 14 / 3385 , ದಿನಾಂಕ : 23ನೇ ಜನವರಿ , 2014 

ಸರ್ಕಾರದ ಅಧಿಸೂಚನೆ ಸಂಖ್ಯೆ .ಲೋಇ: 64:ಸ್ಲಿಮರಃ05: ದಿನಾಂಕಃ 23 - 09 - 2005 ಹಾಗೂ ಲೋಣ.16 : ಐಟಿಸಿ:08:2750 ದಿನಾಂಕಃ 
25 - 02 - 08 ಮತ್ತು ಮುಖ್ಯ ಇಂಜಿನಿಯರ್, ಸಂಕದ ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆ. ಸಿಬಿಎಸ್: ಮಾಹಿತಿಹಕ್ಕು :ಕೈಪಿಡಿ:2005: ಇಎಸ್‌ಎಫ್: 05 - 06 
ದಿನಾಂಕಃ 19 - 09 - 2005 ಹಾಗೂ ಮುಖ್ಯ ಇಂಜಿನಿಯರ್ ಸಿಬಿಎಸ್: ಮಹಕಾ:208: 07 - 08: ದಿನಾಂಕಃ 20 - 03- 2008ರ ಪರಿಷ್ಕತ ನಿರ್ದೇಶನದಂತೆ 
2005ರ ಮಾಹಿತಿ ಹಕ್ಕು ಅಧಿನಿಯಮ - 2ರ ಅಡಿಯಲ್ಲಿ ಲೋ . ಇ. ಮುಖ್ಯಸ್ಥರನ್ನು ಸಾರ್ವಜನಿಕ ಪ್ರಾಧಿಕಾರಿ ಎಂದು ನಾಮಾಂಕಿತ ಮಾಡಿ ಸರ್ಕಾರವು 
ನೇಮಿಸಿದೆ. 


ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್ 5 ( 2) ರ ಅಡಿಯಲ್ಲಿ ಇಲಾಖಾ ಮುಖ್ಯಸ್ಥರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕ್ಷೇತ್ರ 
ಕಛೇರಿಗಳಲ್ಲಿನ ಕಾರ್ಯ ವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಇಲಾಖಾ ಮುಖ್ಯಸ್ಥರು ಎಲ್ಲಾ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ಗಳನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ಮತ್ತು ಸದರಿ ನಿಯಮ 5 (1) ರ ಅಡಿಯಲ್ಲಿ ಕಾರ್ಯಪಾಲಕ 
ಇಂಜಿನಿಯರ್‌ಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಕ ಮಾಡಿರುತ್ತಾರೆ. 

ಈ ಸಂಬಂಧ ಶಿವಮೊಗ್ಗ ಲೋ . ಇ ವಿಭಾಗದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ವಿಭಾಗ ಕಛೇರಿಯ ತಾಂತ್ರಿಕ ಸಹಾಯಕರನ್ನು ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ( ಎ. ಪಿ . ಐ . ಓ.) ಎಂದು ಕಾರ್ಯಪಾಲಕ ಇಂಜಿನಿಯರ್ ಇವರನ್ನು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
( ಎಸ್. ಪಿ . ಐ. ಓ.) ಎಂದು ಈ ಮೂಲಕ ನಾಮಾಂಕಿತ ಮಾಡಲಾಗಿದೆ. ಈ ಬಗ್ಗೆ ಈ ಕಛೇರಿಯಿಂದ ಮಾಹಿತಿಹಕ್ಕು ಕೈಪಿಡಿ- 2005 ನ್ನು ಪ್ರಕಟಿಸಿದ್ದು ಅಧೀನ 
ಕಛೇರಿಗಳಾದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿಗಳಲ್ಲಿ ಇದೇ ರೀತಿಯಲ್ಲಿ ತಮ್ಮ ಕಛೇರಿಗೆ ಸಂಬಂಧಿಸಿದಂತೆ ಮಾಹಿತಿಹಕ್ಕು ಕೈಪಿಡಿ 

ವೆಬ್‌ಸೈಟ್‌ನಲ್ಲಿ ಪ್ರಚುರ ಪಡಿಸುವಂತೆ ಡಿಪಿಸಿ / ಎನ್‌ಪಿಸಿ ಇವರಿಗೆ ತಿಳಿಸಲು ಸೂಚಿಸಿದೆ. ಶಿವಮೊಗ್ಗ ಲೋ . ಇ. ವಿಭಾಗ ಕಛೇರಿಯ 
ಮಾಹಿತಿಯನ್ನು ಈ ಮೂಲಕ ಪರಿಷ್ಕರಿಸಿ ಪ್ರಕಟಿಸಿದೆ. 

ಎಸ್ . ರಮೇಶ್, 
ಕಾರ್ಯಪಾಲಕ ಅಭಿಯಂತರು, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 

ಶಿವಮೊಗ್ಗ ವಿಭಾಗ , ಶಿವಮೊಗ್ಗ 
ನಮೂನೆ 

ಮಾಹಿತಿಹಕ್ಕು ಅಧಿನಿಯಮ 2005 
ಕಾರ್ಯಪಾಲಕ ಇಂಜಿನಿಯರ್ ಲೋ ಬಂ ಮತ್ತು ಒ ಜ ಸಾ ಇಲಾಖೆ ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 

ಮಾಹಿತಿಹಕ್ಕು ಅಧಿನಿಯಮ 2005 ಸೆಕ್ಷನ್ 5(1)(2)ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ ಅಧಿಕಾರಿಗಳು ಸಾರ್ವಜನಿಕ ಸಂಪರ್ಕ 
ಅಧಿಕಾರಿಗಳಾಗಿರುತ್ತಾರೆ. 

ಈ ಕಛೇರಿಯಲ್ಲಿ ಮಾಹಿತಿ ದಾಖಲೆಗಳನ್ನು ನೀಡುವ ಅಧಿಕಾರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್ 5 (1) ರ ಪ್ರಕಾರ 
ಅಧಿಕಾರಿ ಹೆಸರು 

ಪದನಾಮ 
ಶ್ರೀ ಎಸ್ . ರಮೇಶ್ 

ಕಾರ್ಯಪಾಲಕ ಇಂಜಿನಿಯರ್, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ " 
ದಾರವಾಣಿ ಸಂಖ್ಯೆ.08182 - 274942 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

೯೫೧ 

೯೫೧ 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್ 5(2)ರ ಪ್ರಕಾರ 
ಅಧಿಕಾರಿ ಹೆಸರು 

ಪದನಾಮ 
ಶ್ರೀ ಡಿ .ಎಸ್ . ನಾಗರಾಜ್ 

ತಾಂತ್ರಿಕ ಸಹಾಯಕರು, 
"ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 

ಶಿವಮೊಗ್ಗ ವಿಭಾಗ,ಶಿವಮೊಗ್ಗ " 

ದಾರವಾಣಿ ಸಂಖ್ಯೆ .08182 - 274942 
ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದಲ್ಲಿ ಅಥವಾ ಸಹಕರಿಸದಿದ್ದಲ್ಲಿ ದೂರನ್ನು ಮತ್ತು ಮೇಲ್ಮನವಿಯನ್ನು ಸೆಕ್ಷನ್ 19 (1)ರ 
ಪ್ರಕಾರ ಈ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು. 

ಅಧೀಕ್ಷಕ ಅಭಿಯಂತರು, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ , 

ಶಿವಮೊಗ್ಗ ವೃತ್ತ , ಶಿವಮೊಗ್ಗ 
ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005ರ ಸೆಕ್ಷನ್ 5 (1) ರ ಪ್ರಕಾರ 
ಶ್ರೀ ಎಸ್. ರಮೇಶ್, ಕಾರ್ಯಪಾಲಕ ಇಂಜಿನಿಯರ್, ಆದ ನಾನು ವಿಶೇಷ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ ( ಎಸ್ . ಪಿ . ಐ . ಓ ) ಯಾಗಿ ಕರ್ತವ್ಯ ನಿರ್ವಹಿಸಲು ದಿನಾಂಕ: 
18 - 07 - 2013 ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 


ಪದನಾಮ : ಕಾರ್ಯಪಾಲಕ ಇಂಜಿನಿಯರ್, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ , ಶಿವಮೊಗ್ಗ. 


ಕರ್ತವ್ಯದ ಹಾಜರಾತಿ 


ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005ರ ಸೆಕ್ಷನ್ 5 ( 2 ) ರ ಪ್ರಕಾರ 
ಶ್ರೀ ಡಿ.ಎಸ್. ನಾಗರಾಜ್ , ತಾಂತ್ರಿಕ ಸಹಾಯಕರು, ಆದ ನಾನು ಸಹಾಯಕ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ ( ಎ. ಪಿ.ಐ. ಓ) ಯಾಗಿ ಕರ್ತವ್ಯ ನಿರ್ವಹಿಸಲು ದಿನಾಂಕ: 17 -11- 2008 
ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 

ಪದನಾಮ : ತಾಂತ್ರಿಕ ಸಹಾಯಕರು, 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 


ಸುವರ್ಣ ಕರ್ನಾಟಕ - 2005 


ಕರ್ನಾಟಕ ಸರ್ಕಾರ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 

ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 

ಮಾಹಿತಿ ಹಕ್ಕು ಕೈಪಿಡಿ - 2005 ಸೆಕ್ಷನ್ 4(1) ( ಬಿ) ಅನ್ವಯ 
1. ಸಂಸ್ಥೆಯ ಬಗ್ಗೆ ವಿವರಗಳು, ಕಾರ್ಯಗಳು ಮತ್ತು ಕರ್ತವ್ಯಗಳು: 


(ಅ) ಸಂಸ್ಥೆಯ ಹೆಸರು : ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಶಿವಮೊಗ್ಗ ವಿಭಾಗ ಶಿವಮೊಗ್ಗ ಹಾಗೂ 

ರಾಜ್ಯ ಹೆದ್ದಾರಿ ಪ್ರಾಧಿಕಾರ, ಶಿವಮೊಗ್ಗ. 


೯೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


( ಆ ) 
ರಚನೆ: 


ಕಾರ್ಯಪಾಲಕ ಇಂಜಿನಿಯರ್ 


ತಾಂತ್ರಿಕ ಶಾಖೆ | 


ಆಡಳಿತ ಶಾಖೆ 


ಲೆಕ್ಕ ಪತ್ರ ಶಾಖೆ 


ಉಗ್ರಾಣ ಶಾಖೆ 


ತಾಂತ್ರಿಕ ಸಹಾಯಕರು -1 ಅಧೀಕ್ಷಕರು -1 ಲೆಕ್ಕ ಪರಿಶೋಧನಾಧಿಕಾರಿ -1 ದ್ವಿತೀಯ ದರ್ಜೆ ಉಗ್ರಾಣ 
ಸಹಾಯಕ ಇಂಜಿನಿಯರ್ - 2 ಪ್ರ.ದ .ಸಹಾಯಕರು - 1 ಪ್ರ. ದ. ಲೆ.ಸಹಾಯಕರು - 3 

ಪಾಲಕರು - 1 
ಕಿರಿಯ ಇಂಜಿನಿಯರ್ - 3 ದ್ವಿ. ದ.ಸಹಾಯಕರು - 4 ದ್ವಿ. ದ. ಲೆ.ಸಹಾಯಕರು -1 
ಸಾಂಖ್ಯಿಕ ನಿರೀಕ್ಷಕರು -1 ಶೀಘ್ರಲಿಪಿಗಾರರು -1 
ಪ್ರ . ದ. ಭೂ . ಮಾಪಕರು - 1 ಬೆರಳಚ್ಚುಗಾರರು -2 

ಡಿ ದರ್ಜೆ ನೌಕರರು - 2 
ಇ) ಕಾರಗಳು ಮತ್ತು ಕರ್ತವ್ಯಗಳು : 

ಲೋಕೋಪಯೋಗಿ ಇಲಾಖೆಯ ಶಿವಮೊಗ್ಗ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳು , ಕಟ್ಟಡಗಳು ಹಾಗೂ ಸಾರ್ವಜನಿಕ ಆಸ್ತಿ - ಪಾಸ್ತಿಗಳಿಗೆ 
ಸಂಬಂಧಿಸಿದ ಆಡಳಿತಾತ್ಮಕ, ಆರ್ಥಿಕ ಹಾಗೂ ಸೇವೆಗಳಿಗೆ ಸಂಬಂಧಿಸಿದ ಕೆಲಸ - ಕಾರಗಳನ್ನು ನಿರ್ವಹಿಸಲಾಗುತ್ತದೆ. ಹಾಗೂ ಶಿವಮೊಗ್ಗ ವಿಭಾಗಕ್ಕೆ 
ಸಂಬಂಧಿಸಿದಂತೆ ಸಹಾಯಕ ಕಾರಪಾಲಕ ಇಂಜಿನಿಯರ್‌ ಲೋಇಉಪವಿಭಾಗ ಸಾಗರಃ ಶಿಕಾರಿಪುರಃ ಸೊರಬಃ ವಿಶೇಷ ಉಪವಿಭಾಗ ಶಿಕಾರಿಪುರ 

ಮತ್ತು ಹೊಸನಗರಗಳನ್ನು ಒಳಗೊಂಡಿರುತ್ತದೆ. 
11 ಅಧಿಕಾರಿಗಳು ಮತ್ತು ಸಿಬ್ಬಂದಿ : ಅಧಿಕಾರ ಮತ್ತು ಕರ್ತವ್ಯಗಳು 
1) ಕಾರಪಾಲಕ ಅಭಿಯಂತರರು:- ಶಿವಮೊಗ್ಗೆ ವಿಭಾಗದ ಅಧಿಕೃತ ಮುಖ್ಯಸ್ಥರಾಗಿದ್ದು ಸರ್ಕಾರಿ ನಿಯಮಗಳ ಚೌಕಟ್ಟಿನಲ್ಲಿ ಹಾಗೂ ಕರ್ನಾಟಕ ಸರ್ಕಾರಿ 

(ವ್ಯವಹಾರ ನಿರ್ವಹಣೆ ) ನಿಯಮಾವಳಿಗಳಿಗೆ ಒಳಪಟ್ಟು ಪ್ರಕರಣಗಳ ವಿಲೇವಾರಿ ಮತ್ತು ಎಲ್ಲಾ ವ್ಯವಹಾರದ ಜವಾಬ್ದಾರಿ ಹೊಂದಿರುತ್ತಾರೆ ಹಾಗೂ 

ಅಧೀನ ಸಿಬ್ಬಂದಿಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಅಧಿಕಾರ ಹೊಂದಿರುತ್ತಾರೆ . 
2) ತಾಂತ್ರಿಕ ಸಹಾಯಕರು:- ತಾಂತ್ರಿಕ ಶಾಖೆಯ ಸಂಪೂರ್ಣ ಉಸ್ತುವಾರಿ ಹಾಗೂ ವಿಷಯ ನಿರ್ವಾಹಕರು ಮಂಡಿಸಲಾದ ಪ್ರತಿಯೊಂದು ತಾಂತ್ರಿಕ 

ವಿಚಾರಗಳ ಪತ್ರ ಹಾಗೂ ಕಡತಗಳಿಗೆ ಸಾಕ್ತ ಮಾರ್ಗದರ್ಶನ ನೀಡಿ ಮುಂದಿನ ಆದೇಶಕ್ಕಾಗಿ ಕಾರಪಾಲಕ ಅಭಿಯಂತರವರಿಗೆ ಇವರಿಂದ 

ಮಂಡಿಸಲಾಗುತ್ತದೆ. ಹಾಗೂ ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಸಲಹೆ ಸಹಕಾರ ನೀಡುವರು. 
3) ಸಹಾಯಕ ಅಭಿಯಂತರರು - 1:- ಶಿಕಾರಿಪುರ ತಾಲ್ಲೂಕಿಗೆ ಸಂಬಂಧಿಸಿದಂತೆ ಲೆಕ್ಕಶೀರ್ಷಿಕೆ 3054 , 2016, 2059 , 5054 , 4059, 4216 , 4202ರಲ್ಲಿ 

ಯೋಜನೆ ಹಾಗೂ ಇತರೆ ಕಟ್ಟಡ ಹಾಗೂ ಸೇತುವೆಗಳಿಗೆ ಸಂಬಂಧಿಸಿದಂತೆ ಅಂದಾಜುಪಟ್ಟಿಗಳ ಪರಿಶೀಲನೆ ಹಾಗೂ ಮಂಜೂರಾತಿ ಕಾಮಗಾರಿ 

ಆದೇಶ ನೀಡುವ ಬಗ್ಗೆ ಕಾಲ್ಯನಿರ್ವಹಿಸುವರು ನೆರೆಹಾವಳಿ ವಿಷಯಗಳ ಪತ್ರ ವ್ಯವಹಾರ 
4) ಸಹಾಯಕ ಅಭಿಯಂತರರು - 2:- ಸಾಗರ ಲೋಇ ಉಪವಿಭಾಗಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತನಿಧಿಯ ಕಾಮಗಾರಿಗಳ ನಿರ್ವಹಣೆ ಲೆಕ್ಕಶೀರ್ಷಿಕೆ 

3054, 2016, 2059, 5054, 4059 , 4202 , 4216 ಯೋಜನೆ ಹಾಗೂ ಇತರೆ ಕಟ್ಟಡ ಹಾಗೂ ಸೇತುವೆಗಳಿಗೆ ಸಂಬಂಧಿಸಿದಂತೆ 
ಅಂದಾಜುಪಟ್ಟಿಗಳ ಪರಿಶೀಲನೆ ಹಾಗೂ ಮಂಜೂರಾತಿಯ ಕಾಮಗಾರಿ ಆದೇಶ ನೀಡುವ ಬಗ್ಗೆ ಕಾಡ್ಯನಿರ್ವಹಿಸುವರು. ರಾಜ್ಯಹೆದ್ದಾರಿ ಪ್ರಾಧಿಕಾರದ 
ಕಾಮಗಾರಿ ನಿರ್ವಹಣೆ ( ಕೆ ಆರ್ ಡಿ ಸಿ ಎಲ್) ಪರಿಶೀಲಿಸಿ ತಾಂತ್ರಿಕ ಸಹಾಯಕರ ಮೂಲಕ ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ 
ಅನುಮೋದನೆಗಾಗಿ ಮಂಡಿಸುವುದು . 
ಕಿರಿಯ ಅಭಿಯಂತರರು - 1:- ಶಿವಮೊಗ್ಗ ವಿಭಾಗದಲ್ಲಿ ಸೊರಬ , ತಾಲ್ಲೂಕಿನ 5054, 4059, 4216 , 4202 , 3054ರಲ್ಲಿ ಯೋಜನೆ ಹಾಗೂ 
ಸೇತುವೆಗಳಿಗೆ ಸಂಬಂಧಿಸಿದಂತೆ ಕಾಮಗಾರಿಗಳ ಅಂದಾಜುಪಟ್ಟಿ ಅನುಮೋದನೆ ಬಗ್ಗೆ ಹಾಗೂ ತಾಂತ್ರಿಕ ಸಹಾಯಕರ ಮೂಲಕ ಕಾರ್ಯಪಾಲಕ 
ಇಂಜಿನಿಯರ್‌ರವರಿಗೆ ಕಡತ ಮಂಡಿಸುವುದು. 
ಕಿರಿಯ ಅಭಿಯಂತರರು - 2:- ಹೊಸನಗರ ಉಪ ವಿಭಾಗದ ವಿವಿಧ ಲೆಕ್ಕಶೀರ್ಷಿಕೆಯಡಿಯ ( ರಾಜ್ಯಹೆದ್ದಾರಿಯಡಿಯ ಕಾಮಗಾರಿ 
ಹೊರತುಪಡಿಸಿ) ಅಂದಾಜು ಪಟ್ಟಿಗಳ ಪರಿಶೀಲನೆ, ಮಂಜೂರಾತಿ , ಟೆಂಡರ್ ಕರೆಯುವುದು ಹಾಗೂ ನಬಾರ್ಡ್ ಕಾಮಗಾರಿಗಳು, ಹೊಸನಗರ 
ಉಪವಿಭಾಗದ ಎಂಪಿಕ್ ಪ್ರಗತಿ ವರದಿ, ಟೆಂಡರ್ ಅಗ್ರಿಮೆಂಟ್ ರಿಜಿಸ್ಟರ್, ಟೆಂಡರ್ ಪ್ರಕಟಣೆ ರಿಜಿಸ್ಟರ್ ನಿರ್ವಹಣೆ. ಎಸ್ . ಸಿ. ಪಿ ./ ಟಿ . ಎಸ್ . ಪಿ . 

ಹೊಸನಗರ ಉಪವಿಭಾಗಕ್ಕೆ ಸಂಬಂಧಿಸಿದಂತೆ ಮರಳು ಗಣಿಗಾರಿಕೆ ಸಂಬಂಧ ಟೆಂಡರ್ ಕರೆಯುವುದು, ಪತ್ರ ವ್ಯವಹಾರ ಇತ್ಯಾದಿ . 
7) ಕಿರಿಯ ಅಭಿಯಂತರರು - 3:- ಶಿಕಾರಿಪುರ , ಸಾಗರ, ಸೊರಬ , ಹೊಸನಗರ ತಾಲ್ಲೂಕಿನ ಲೆಕ್ಕಶೀರ್ಷಿಕೆ 2059 , 2216 ಲೆಕ್ಕಶೀರ್ಷಿಕೆ ಅಡಿಯ ಕಾರ್ಯಕ್ರಮ 

ಪಟ್ಟಿ ತಯಾರಿಕೆ / ಸಲ್ಲಿಕೆ, ಅಂದಾಜುಪಟ್ಟಿ ಪರಿಶೀಲನೆ ಕರಾರು ನಿರ್ವಹಿಸುವುದು. ವಿವಿಧ ಲೆಕ್ಕಶೀರ್ಷಿಕೆ ಅಡಿಯ ಎಂಪಿಕ್ ಪ್ರಗತಿ ವರದಿ 
ಕ್ರೂಢೀಕರಿಸುವುದು. ವಿವಿಧ ಲೆಕ್ಕಶೀರ್ಷಿಕೆ ರಸ್ತೆ, ಕಟ್ಟಡಗಳ ಮಾಸಿಕ ಪ್ರಗತಿ ವರದಿ ಹಾಗೂ ಕಡತ ನಿರ್ವಹಣೆ ಇತ್ಯಾದಿ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೯೫೩ 


11 ) 


8) ಸಾಂಖ್ಯಿಕ ನಿರೀಕ್ಷಕರು - 1 : - ರಸ್ತೆ , ಸೇತುವೆ ಹಾಗೂ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಅಂಕಿ- ಸಂಖ್ಯಾ ಮಾಹಿತಿ ಸಲ್ಲಿಸುವುದು. ವಾರ್ಷಿಕ ರಸ್ತೆ ಸಂಚಾರ 

ಸಮೀಕ್ಷೆ: ಗಣತಿ ಕ್ರೂಢೀಕರಣದ ವರದಿ ಸಲ್ಲಿಸುವುದು. ಕಟ್ಟಡ ವಹಿ ರಸ್ತೆ ಬಾರ್‌ಚಾರ್ಟ್, ಸ್ಥಿರ ಆಸ್ತಿ ವಹಿಗಳಿಗೆ ಖಾಲಿ ಜಮೀನು ವಹಿಗಳ 

ನಿರ್ವಹಣೆ, ತಪಾಸಣಾ ವರದಿಗಳ ಸಂಗ್ರಹಣೆ ಮೇಲಾಧಿಕಾರಿಗಳಿಗೆ ಸಲ್ಲಿಕೆ. 
9) ಪ್ರಥಮ ದರ್ಜೆ ಭೂ - ಮಾಪಕರು -1:- ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ಅತಿಕ್ರಮಣದ ಬಗ್ಗೆ ನ್ಯಾಯಾಲಯದ ಪ್ರಕರಣಗಳ ವಿಲೇವಾರಿ , 

ರಾಜ್ಯಹೆದ್ದಾರಿ , ಜಿಲ್ಲಾ ಮುಖ್ಯ ರಸ್ತೆಯ ಅಗಲೀಕರಣದ ಭೂಸ್ವಾಧೀನ ಪಡಿಸಿಕೊಳ್ಳುವ ಬಗ್ಗೆ 1964ರ ಕಾಯಿದೆ ಪ್ರಕಾರ ರಾಜ್ಯ ಹಾಗೂ ಜಿಲ್ಲಾ 
ಮುಖ್ಯ ರಸ್ತೆಯ ಅಗಲೀಕರಣದ ಭೂ ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ 1964ರ ಕಾಯಿದೆ ಪ್ರಕಾರ ರಾಜ್ಯ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ 

ಘೋಷ್ಟಾರೆ ಬಗ್ಗೆ ರಾಜ್ಯದ ಗೆಜೆಟ್‌ನಲ್ಲಿ ಪ್ರಕಟಿಸುವುದು. ರಸ್ತೆಗಳ ಅತಿಕ್ರಮಣ ತೆರವುಗೊಳಿಸುವ ಬಗ್ಗೆ ಪತ್ರ ವ್ಯವಹಾರದ ಕಾರನಿರ್ವಹಿಸುವುದು. 
10 ) ಅಧೀಕ್ಷಕರು :- ಶಾಖೆಯ ಮೇಲ್ವಿಚಾರಣೆ (ನೌಕರರ ಚಲನ - ವಲನ, ಹಾಜರಾತಿವಹಿ ನಿರ್ವಹಣೆ ಸೇರಿದಂತೆ), ಟಪಾಲು ವೀಕ್ಷಣೆ ಮತ್ತು ಹಂಚಿಕೆ 
ಜೊತೆಗೆ ಸೂಕ್ತ ವಿಲೇವಾರಿ ಬಗ್ಗೆ ಮೇಲ್ವಿಚಾರಣೆ, ಮಾಹಿತಿಹಕ್ಕು ಸಂಬಂಧಿಸಿದಂತೆ ವಹಿ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಜೊತೆಗೆ ಈ 

ಮೇಲೆ ಮೇಲ್ವಿಚಾರಣೆ , ನ್ಯಾಯಾಲಯ ಪ್ರಕರಣಗಳ ವಹಿ ನಿರ್ವಹಣೆ ( ಪ್ರತೀ ಮಾಹೆ ಪ್ರಸ್ತುತ ಹಂತ ತೋರಿಸುವುದು), 
ನಿಯತಕಾಲಿಕ ವರದಿಗಳನ್ನು ನಿಗದಿತ ಸಮಯದಲ್ಲಿ ಸಲ್ಲಿಸುವ ಬಗ್ಗೆ ಮೇಲ್ವಿಚಾರಣೆ, ರಹಸ್ಯ ವರದಿ ನಿರ್ವಹಣೆ, ಆಸ್ತಿ ಮತ್ತು ಹೊಣೆಗಾರಿಕೆ ಪತ್ರಗಳ 
ನಿರ್ವಹಣೆ ಹಾಗೂ ಸಿಬ್ಬಂದಿ ಶಿಸ್ತುಕ್ರಮಗಳ ನಿರ್ವಹಣೆ. 
ಪ್ರಥಮ ದರ್ಜೆ ಸಹಾಯಕರು - 1:- ( ಸಿಬ್ಬಂದಿ- 1) ವಿಭಾಗ ಕಛೇರಿ ಅಧಿಕಾರಿಗಳ ವೇತನ ಬಿಲ್ಲು ಹಾಗೂ ಪತ್ರ ವ್ಯವಹಾರ , ವಿಭಾಗ ಕಛೇರಿಯ 
ಸಿಬ್ಬಂದಿಗಳ ವೇತನ ಬಿಲ್ಲು, ವಿಭಾಗ ಕಛೇರಿಯ ಎಲ್ಲಾ ನೌಕರರ ಸೇವಾ ಪುಸ್ತಕಗಳ ನಿರ್ವಹಣೆ ಹಾಗೂ ಪತ್ರ ವ್ಯವಹಾರ, ಹೊಸನಗರ ಉಪವಿಭಾಗಕ್ಕೆ 
ಸಂಬಂಧಿಸಿದ ಎ ಬಿ ಸಿ ಡಿ ವೃಂದದ ಅಧಿಕಾರಿ / ನೌಕರರು ಪತ್ರ ವ್ಯವಹಾರ ಹೊರತುಪಡಿಸಿ ಸದರಿ ಉಪವಿಭಾಗದ ಪ್ರವಾಸಭತ್ಯೆ ಬಿಲ್ಲು, 
ವಾಹನಭತ್ಯೆ , ವೈದ್ಯಕೀಯ ವೆಚ್ಚ ಮರುಪಾವತಿ ಬಿಲ್ಲು ಮೇಲುಸಹಿ ಗುತ್ತಿಗೆದಾರರ ರಹಸ್ಯವರದಿ, ವಾರ್ಷಿಕ ಪರೀಕ್ಷಣಾ ವರದಿಗೆ ಅನುಪಾಲನಾ ವರದಿ 
ಸಲ್ಲಿಸುವುದು , ಬಡ್ಲೆಟ್ ತಯಾರಿಕೆ, ಅನ್ಯ ಸೇವೆಯ ನೌಕರರ ಸೇವಾ ನಿರ್ವಹಣೆ, ವಿಭಾಗ ಕಛೇರಿಯ ಅಧಿಕಾರಿ/ ಸಿಬ್ಬಂದಿಯ ಪ್ರವಾಸಭತ್ಯೆ ಬಿಲ್ಲುಗಳ 
ತಯಾರಿಕೆ ಮತ್ತು ಮೇಲುಸಹಿಗೆ ಸಲ್ಲಿಸುವುದು , ಹೊಸನಗರ ತಾಲ್ಲೂಕಿನ ಗುತ್ತಿಗೆದಾರರ ನೋಂದಣಿ, ನವೀಕರಣ ಹಾಗೂ ಇದಕ್ಕೆ ಸಂಬಂಧಿಸಿದ ಪತ್ರ 
ವ್ಯವಹಾರ ಹಾಗೂ ಮಾಹಿತಿಹಕ್ಕು ಸಂಬಂಧಿಸಿದ ಪತ್ರ ವ್ಯವಹಾರ 
ದ್ವಿತೀಯ ದರ್ಜೆ ಸಹಾಯಕರು - 1 ( ಸಿ - 2):- ಸೊರಬ ಉಪವಿಭಾಗಕ್ಕೆ ಸಂಬಂಧಿಸಿದ ಎ ಬಿ ಸಿ ಡಿ ವೃಂದದ ಅಧಿಕಾರಿ / ನೌಕರರು ಸಂಬಂಧಿಸಿದ 
ಪತ್ರ ವ್ಯವಹಾರ , ಸದರಿ ಉಪವಿಭಾಗದ ಪ್ರವಾಸಭತ್ಯೆ ಬಿಲ್ಲು , ವಾಹನಭತ್ಯೆ ,ವೈದ್ಯಕೀಯ ವೆಚ್ಚ ಮರುಪಾವತಿ ಬಿಲ್ಲು ಮೇಲುಸಹಿ ಗುತ್ತಿಗೆದಾರರ 
ರಹಸ್ಯವರದಿ, ಶಿವಮೊಗ್ಗ ತೀರ್ಥಹಳ್ಳಿ | ಭದ್ರಾವತಿ ಹಾಗೂ ಸೊರಬ ತಾಲ್ಲೂಕಿನ ಗುತ್ತಿಗೆದಾರರ ನೋಂದಣಿ, ನವೀಕರಣ ಹಾಗೂ ಇದಕ್ಕೆ 
ಸಂಬಂಧಿಸಿದ ಪತ್ರ ವ್ಯವಹಾರ , ವಿಭಾಗ ಕಛೇರಿಯ ಖರ್ಚು - ವೆಚ್ಚದ ತಃಖ್ಯೆಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು, ಕಾರ್ಮಿಕ ನ್ಯಾಯಾಲಯ 
ಪ್ರಕರಣಗಳ ವರದಿ, ಗ್ರಂಥಾಲಯಗಳ ಪುಸ್ತಕ ನಿರ್ವಹಣೆ ಹಾಗೂ ಪತ್ರ ವ್ಯವಹಾರ, ವಸತಿಗೃಹಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರ ಹಾಗೂ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆ ನಿರ್ವಹಣೆ ಹಾಗೂ ವಿಭಾಗ ಕಛೇರಿಯ ಎಲ್ಲಾ ವಿಷಯ ನಿರ್ವಾಹಕರಿಗೆ ಸುತ್ತುವರಿಸುವುದು . 
ದ್ವಿತೀಯ ದರ್ಜೆ ಸಹಾಯಕರು - 2 ( ಸಿ - 3): - ಆಮದು ಶಾಖೆಯ ನಿರ್ವಹಣೆ, ವಿಭಾಗ ಕಛೇರಿಯ ನೌಕರರ ಮತ್ತು ಉಪ ವಿಭಾಗದ ಸ ಕಾ ಇಂ 
ರವರ ಸಾಂದರ್ಭಿಕ ರಜೆ ಕಡತ ನಿರ್ವಹಣೆ, ಸಾಗರ ಉಪವಿಭಾಗಕ್ಕೆ ಸಂಬಂಧಿಸಿದ ಎ ಬಿ ಸಿ ಡಿ ವೃಂದದ ಅಧಿಕಾರಿ / ನೌಕರರು ಸಂಬಂಧಿಸಿದ 
ಪತ್ರ ವ್ಯವಹಾರ, ಸದರಿ ಉಪವಿಭಾಗದ ಪ್ರವಾಸಭತ್ಯೆ ಬಿಲ್ಲು , ವಾಹನಭತ್ಯೆ ,ವೈದ್ಯಕೀಯ ವೆಚ್ಚ ಮರುಪಾವತಿ ಬಿಲ್ಲು ಮೇಲುಸಹಿ ಗುತ್ತಿಗೆದಾರರ 
ರಹಸ್ಯವರದಿ, ಸಾಗರ ತಾಲ್ಲೂಕಿನ ಗುತ್ತಿಗೆದಾರರ ನೋಂದಣಿ, ನವೀಕರಣ ಹಾಗೂ ಇದಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರ, ದಿನಗೂಲಿ ನೌಕರರಿಗೆ 
ಸಂಬಂಧಿಸಿದ ಎಲ್ಲಾ ಪತ್ರ ವ್ಯವಹಾರ ಹಾಗೂ ಅಭಿಲೇಖಾಲಯದ ನಿರ್ವಹಣೆ, 
ದ್ವಿತೀಯ ದರ್ಜೆ ಸಹಾಯಕರು - 3( ಸಿಬ್ಬಂದಿ - 4):- ರವಾನೆ ಶಾಖೆಯ ನಿರ್ವಹಣೆ, ಶಿಕಾರಿಪುರ ಮತ್ತು ವಿಶೇಷ ಉಪವಿಭಾಗ ಶಿಕಾರಿಪುರ 
ಉಪವಿಭಾಗಗಳಿಗೆ ಸಂಬಂಧಿಸಿದ ಎ ಬಿ ಸಿ ಡಿ ವೃಂದದ ಅಧಿಕಾರಿ / ನೌಕರರ ಸಂಬಂಧಿಸಿದ ಪತ್ರ ವ್ಯವಹಾರ, ಸದರಿ ಉಪವಿಭಾಗದ ಪ್ರವಾಸಭತ್ಯೆ 
ಬಿಲ್ಲು , ವಾಹನ ಭತ್ಯೆ, ವೈದ್ಯಕೀಯ ವೆಚ್ಚ ಮರುಪಾವತಿ ಬಿಲ್ಲು ಮೇಲುಸಹಿ , ಇಲಾಖಾ ವಿಚಾರಣಾ ಕಡತ ಬಗ್ಗೆ ಸಿ -1 ರವರ ಸಲಹೆ 
ಸಹಕಾರದೊಂದಿಗೆ ನಿರ್ವಹಿಸುವುದು .ಸಾರ್ವಜನಿಕ ಕುಂದುಕೊರತೆಗಳ ಪತ್ರ ವ್ಯವಹಾರ , ಕೆ . ಎ . ಟಿ . ಗೆ ಸಂಬಂಧಿಸಿದ ಕಡತಗಳ ಪತ್ರ ವ್ಯವಹಾರ, 
ಶಿಕಾರಿಪುರ ಹಾಗೂ ಶಿಕಾರಿಪುರ ವಿಶೇಷ ಉಪವಿಭಾಗದ ಪ್ರವಾಸ ಭತ್ಯೆ ಹಾಗೂ ನಿಯತಕಾಲಿಕೆಗಳನ್ನು ವೃತ್ತ ಕಛೇರಿಗೆ ಸಲ್ಲಿಸುವುದು , ಅಧೀನ ಕಛೇರಿ 

ನೌಕರರ ದಿನಚರಿ ನಿರ್ವಹಣೆ, ತರಬೇತಿಗೆ ಸಂಬಂಧಿಸಿದ ಪತ್ರ ವ್ಯವಹಾರ ಹಾಗೂ ಶಿಕಾರಿಪುರ ತಾಲ್ಲೂಕಿನ ಗುತ್ತಿಗೆದಾರರ ನೋಂದಣಿ. 
15 ) ದ್ವಿತೀಯ ದರ್ಜೆ ಸಹಾಯಕರು - 4 :- ತಾಂತ್ರಿಕ ಶಾಖೆಯಲ್ಲಿ ವಿಭಾಗದ ಎಂ . ಎಂ . ಆರ್ ಸಭಾ ನಡವಳಿಗಳನ್ನು ತಯಾರಿಸುವುದು ಹಾಗೂ ಎಇ-1 

ಮತ್ತು ಎಣ -2 ಇವರಿಗೆ ಕಛೇರಿ ಕೆಲಸದಲ್ಲಿ ನೆರವಾಗುವುದು . ಭೂಮಾಪಕ ಹುದ್ದೆಯ ಕೆಲಸಗಳ ನಿರ್ವಹಣೆ. 
ಶೀಘ್ರಲಿಪಿಗಾರರು :- ಕಾರ್ಯಪಾಲಕ ಇಂಜಿನಿಯರ್ ರವರಿಗೆ ಆಪ್ತ ಸಹಾಯಕರಾಗಿ ಕೆಲಸ ನಿರ್ವಹಿಸುವುದು ಹಾಗೂ ತಾಂತ್ರಿಕ ಕಾಮಗಾರಿಗಳ 
ತಪಾಸಣಾ ವರದಿಯನ್ನು ನಿರ್ವಹಿಸುವುದು, ದೂರವಾಣಿ, ಫ್ಯಾಕ್ಸ್ ಗಳ ನಿರ್ವಹಣೆ, ದಾರವಾಣಿ ವಹಿಗಳ ನಿರ್ವಹಣೆ, ವಸತಿಗೃಹಗಳಿಗೆ 

ಸಂಬಂಧಿಸಿದಂತೆ ಪತ್ರ ವ್ಯವಹಾರ . 
17) ಬೆರಳಚ್ಚುಗಾರರು -2:- ಈ ಕಛೇರಿಯಿಂದ ಮೇಲಾಧಿಕಾರಿಯವರಿಗೆ ಮತ್ತು ಅಧೀನ ಕಛೇರಿಗಳಿಗೆ ಹೋಗುವ ಪತ್ರಗಳನ್ನು ಬೆರಳಚ್ಚು ಮಾಡುವುದು 

ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 
18) ಡಿ ದರ್ಜೆ ನೌಕರರು - 2 :- ಕಡತ: ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಹಾಗೂ ಹೊರಗೆ ಸಂಬಂಧಪಟ್ಟವರಿಗೆ ತಲುಪಿಸುವುದು. 
19) ಲೆಕ್ಕ ಪರಿಶೋಧನಾಧಿಕಾರಿಗಳು:- ಕಛೇರಿ ಲೆಕ್ಕ ಪತ್ರ ಶಾಖೆಯ ಸಂಪೂರ್ಣ ಮೇಲು ಉಸ್ತುವಾರಿ ಮಾಡುವುದು, ವಿಭಾಗ ಹಾಗೂ ಉಪವಿಭಾಗ 

ಕಛೇರಿಯ ಲೆಕ್ಕ ಪತ್ರಗಳು ಹಾಗೂ ಉಪವಿಭಾಗ ಕಛೇರಿಯ ಕಾಮಗಾರಿ ಬಿಲ್ಲುಗಳ ಪಾಸ್ ಮಾಡುವ ಬಗ್ಗೆ ಸಂಪೂರ್ಣ ಉಸ್ತುವಾರಿ ಹಾಗೂ ಮಾಸಿಕ 
ಸಭೆಗಳಿಗೆ ಹಾಜರಾಗುವುದು. 


16) 


೯೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


20) ಪಡ 


22) 


23 ) 


ವಿವಿ 


ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು - 1 ( ನಗದು ಶಾಖೆ):- ಕಾಮಗಾರಿ ನಗದು ಪುಸ್ತಕ ಸಾಮಾನ್ಯ ನಗದು ಪುಸ್ತಕ ನಿರ್ವಹಣೆ ಚೆಕ್ ಬರೆಯುವುದು . 
ಡಿ.ಸಿ ಬಿಲ್ ತಯಾರಿಸಿ ಸಿಬ್ಬಂದಿ ಸಂಬಳ ವಿತರಣೆ , ಗುತ್ತಿಗೆದಾರರ ಇ. ಎಂ . ಡಿ ಬ್ಯಾಂಕ್ ಗ್ಯಾರಂಟಿಗಳ ನವೀಕರಣ ಮತ್ತು ಪತ್ರ ವ್ಯವಹಾರ ಟೆಂಡರ್ 
ಫಾರಂ ವಿತರಣೆ, ಎಸ್.ಎಸ್. ಟಿ ತಯಾರಿಕೆ ಎಲ್. ಒ. ಸಿ ಬೇಡಿಕೆ ಪತ್ರ ತಯಾರಿಕೆ ಯು . ಸಿ ಸಲ್ಲಿಸುವುದು. ಎ. ಜಿ ತಪಾಸಣೆ ವರದಿ ರಿಜಾಯಿಂಡರ್ 
ಸಿ.ಎ. ಜಿ ವರದಿಗಳಿಗೆ ಕೇಂದ್ರ ಮತ್ತು ವೃತ್ತ ಕಛೇರಿಯ ಆಡಿಟ್ ಮತ್ತು ಅಕೌಂಟ್ಸ್ ಸಭೆಗೆ ವಿವರ ಒದಗಿಸುವುದು. ಮತ್ತು ಸೊರಬ ಉಪವಿಭಾಗದ 

ಲೆಕ್ಕಪತ್ರಗಳ ನಿರ್ವಹಣೆ , ಬಿಲ್ಲುಗಳ ತಪಾಸಣೆ ಇತ್ಯಾದಿ 
21) ಪ್ರ. ದ. ಲೆ ಸಹಾಯಕರು - 2( ಲೆಸ - 1):- ಶಿಕಾರಿಪುರ ಉಪವಿಭಾಗದ ಲೆಕ್ಕ ಪತ್ರ ನಿರ್ವಹಣೆ ಹಾಗೂ ಬಿಲ್ಲುಗಳ ತಪಾಸಣೆ, ಎಂ . ಎ .ಎಸ್, ಆರ್. ಎಂ . ಎಸ್ 

ಲೆಕ್ಕ ವಸತಿಗೃಹ ಬಾಡಿಗೆ ಸಿಸಿಬಿ ನಿರ್ವಹಣೆ ವಿಭಾಗದ ಮಾಸಿಕ ಲೆಕ್ಕಪತ್ರಗಳ ಸಂಕಲನ ಮಾಡಿ ಮಹಾಲೇಖಪಾಲರಿಗೆ ಸಲ್ಲಿಸುವುದು. ನಬಾರ್ಡ್ 
ಮರುಪಾವತಿ ಬಗ್ಗೆ ರಿಜಿಸ್ಟರ್ ನಿರ್ವಹಣೆ ಮತ್ತು ಪತ್ರ ವ್ಯವಹಾರ. 
ಪ್ರ. ದ. ಲೆ ಸಹಾಯಕರು - 3 ( ಲೆಸ - 2 ):- ವಿಬಾಗದ ಬಜೆಟ್ ( ರೆವಿನ್ಯೂ ಬಜೆಟ್ ಸೇರಿದಂತೆ) ತಯಾರಿಕೆ ಕಾಮಗಾರಿ ಪ್ರಗತಿ ಪತ್ರ ತಯಾರಿಕೆ ಅನುದಾನ 
ಮತ್ತು ವೆಚ್ಚ ತಯಾರಿಕೆ, ರಿಪ್ರಾಪ್ತಿಯೇಷನ್ ತ: ಖೆ ತಯಾರಿಕೆ ಆದಾಯ ತೆರಿಗೆ, ಮಾರಾಟ ತೆರಿಗೆ ಸರ್ಟಿಫಿಕೇಟ್ ತಯಾರಿಕೆ ಮತ್ತು ವಿತರಣೆ ವಿಧಾನ 
ಮಂಡಲ ಪ್ರಶ್ನೆಗಳಿಗೆ ಉತ್ತರ ತಯಾರಿಕೆ ಉಗ್ರಾಣ ಬಿಲ್ಲುಗಳ ನಿರ್ವಹಣೆ ಟಿ & ಪಿ ಅರ್ಧವಾರ್ಷಿಕ ದಾಸ್ತಾನು ಸ್ಟಾಕ್ ರಶೀದಿ ಮಾಸಿಕ ವೋಚರ್‌ 
ಬಂಡಲ್ ನಿರ್ವಹಣೆ ಸಿ. ಎಸ್ .ಎಸ್. ಎ , ಎಂ . ಪಿ . ಡಬ್ಲ್ಯು . ಎ ಪತ್ರ ವ್ಯವಹಾರ, ಮತ್ತು ಸಾಗರ ಉಪವಿಭಾಗದ ಲೆಕ್ಕಪತ್ರ ಮತ್ತು ಬಿಲ್ಲು ತಪಾಸಣೆ ಇತ್ಯಾದಿ 
ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು- 1( ಲೆಸ - 3):- ಹೊಸನಗರ ಉಪವಿಭಾಗದ ಲೆಕ್ಕಪತ್ರ ನಿರ್ವಹಣೆ ಹಾಗೂ ಬಿಲ್ಲುಗಳ ತಪಾಸಣೆ ಎಂ . ಎ .ಎಸ್, 
ಆರ್ ಎಂಎಸ್ ಲೆಕ್ಕ , ವಸತಿಗೃಹ ಬಾಡಿಗೆ ಡಿ. ಸಿ. ಬಿ ನಿರ್ವಹಣೆ ಠೇವಣಿ ಹಣ, ಮಾಸಿಕ ಲೆಕ್ಕದ ಜೊತೆ ಸಲ್ಲಿಸಬೇಕಾದ ಷೆಡ್ಯೂಲ್‌ಗಳ ತಯಾರಿಕೆ 

ಇತ್ಯಾದಿ ಕೆಲಸ ನಿರ್ವಹಣೆ. 
24) ದ್ವಿತೀಯ ದರ್ಜೆ ಉಗ್ರಾಣಪಾಲಕರು:- ಬಿ. ಆರ್ ವಹಿ ನಿರ್ವಹಣೆ ವಿಭಾಗದ ಬಾಕಿ ಬಿಲ್ಲುಗಳ ಪಟ್ಟಿ ತಯಾರಿಕೆ ವಸತಿಗೃಹ ಬಾಡಿಗೆ , ಡಿಸಿಬಿ 

ತ: ಖೆಯನ್ನು ತಯಾರಿಕೆ , ವಾಹನ ಬಾಡಿಗೆ ತ: ಖ್ಯೆ ಮತ್ತು ವಹಿಗಳ ನಿರ್ವಹಣೆ ರೆವಿನ್ಯೂ ರಿಸೀಟ್ ತಯಾರಿಕೆ ಮತ್ತು ಉಗ್ರಾಣಕ್ಕೆ ಸಂಬಂಧಿಸಿದ ಎಲ್ಲಾ 
ಪತ್ರ ವ್ಯವಹಾರಗಳ ನಿರ್ವಹಣೆ. ಮೆಕ್ಯಾನಿಕಲ್ ಶಾಖೆಯಲ್ಲಿನ ಪತ್ರ ವ್ಯವಹಾರ, ಠೇವಣಿವಂತಿಕೆ ಕಾಮಗಾರಿಗಳ ಷೆಡ್ಯೂಲ್ ತಯಾರಿಸಿ ಸಲ್ಲಿಸುವುದು . 

ಭದ್ರತಾ ಠೇವಣಿ ಮತ್ತು ಠೇವಣಿ ವಂತಿಕೆ ಕಾಮಗಾರಿಗಳ ಅನುದಾನ ವಹಿ ನಿರ್ವಹಣೆ ಮತ್ತು ಗುತ್ತಿಗೆದಾರರ ಭವಿಷ್ಯನಿಧಿ ನಿರ್ವಹಣೆ. 
ನಿಯೋಜನೆಯ ಮೇಲೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು 
1) ಶೀಘ್ರಲಿಪಿಗಾರರು:- ಶ್ರೀ ಪಿ . ಕುಬೇರಪ್ಪ ಇವರು ನಿಯೋಜನೆ ಮೇರೆಗೆ ಅಧೀಕ್ಷಕ ಅಭಿಯಂತರು, ಲೋಣ ಶಿವಮೊಗ್ಗ ವೃತ್ತ , ಶಿವಮೊಗ್ಗ ಇಲ್ಲಿ 

ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. 
3. ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ, ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು: 
1) ಕಾರ್ಯಪಾಲಕ ಇಂಜಿನಿಯರ್ :- ಸರ್ಕಾರದಿಂದ ಲಭ್ಯವಾದ ಅಧಿಕಾರ ಪ್ರತ್ಯಾ ಯೋಜನೆಯ ಅನುಸಾರ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವಿಷಯಗಳ 

ಬಗ್ಗೆ ನಿರ್ಣಯ ಕೈಗೊಳ್ಳುವುದು, ವಿಭಾಗ ವ್ಯಾಪ್ತಿಯ ಕಾಮಗಾರಿಯ ಕಾರ್ಯ ನೀತಿಯ ಬಗ್ಗೆ ಪ್ರಸ್ತಾವನೆಗಳನ್ನು ವೃತ್ತ ಹಾಗೂ ಕೇಂದ್ರ ಕಛೇರಿಗೆ 
ಸಲ್ಲಿಸುವುದು. 
ತಾಂತ್ರಿಕ ಸಹಾಯಕರು:- ತಾಂತ್ರಿಕ ವಿಷಯಗಳ ಬಗ್ಗೆ ಹಾಗೂ ಇಲಾಖಾ ಕಾಮಗಾರಿಗಳ ಬಗ್ಗೆ ನಕ್ಷೆ ಅಂದಾಜು ಪತ್ರಗಳನ್ನು ಪರಿಶೀಲಿಸುವುದು, 
ಅಧಿಕಾರ ಪ್ರತ್ಯಾ ಯೋಜನೆಯ ಪ್ರಕಾರ ಕಾರ್ಯಪಾಲಕ ಇಂಜಿನಿಯರ್‌ರವರ ಅನುಮೋದನೆಗೆ ಮಂಡಿಸುವುದು . ಕಾರ್ಯಪಾಲಕ ಇಂಜಿನಿಯರ್ 

ರವರಿಗೆ ತಾಂತ್ರಿಕ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸುವುದು . 
3) ಸಹಾಯಕ ಇಂಜಿನಿಯರ್:- ಕಿರಿಯ ಇಂಜಿನಿಯರ್:- ವಿಭಾಗ ವ್ಯಾಪ್ತಿಯ ಟೆಂಡರ್‌, ನಕ್ಷೆ, ಅಂದಾಜು ಪತ್ರಗಳ ಪರಿಶೀಲನೆ, ಕಡತ ಮಂಡಿಸುವುದು 

ಅಧಿಕಾರ ಪ್ರತ್ಯಾಯೋಜನೆಯ ಬಗ್ಗೆ ಮಾಹಿತಿ ಒದಗಿಸುವುದು. 
4) ಸಾಂಖ್ಯಿಕ ನಿರೀಕ್ಷಕರು:- ಶಿವಮೊಗ್ಗ ವಿಭಾಗದ ವ್ಯಾಪ್ತಿ ರಸ್ತೆ, ಸೇತುವೆ, ಕಟ್ಟಡಗಳ ಅಂಕಿ ಅಂಶ ಸಂಗ್ರಹಣೆ ಮತ್ತು ವರದಿ ಸಲ್ಲಿಸುವುದು. 
5) ಪ್ರಥಮ ದರ್ಜೆ ಭೂ - ಮಾಪಕರು:- ಜಿಲ್ಲಾ ಮತ್ತು ರಾಜ್ಯ ಹೆದ್ದಾರಿ ರಸ್ತೆಗಳ ಅತಿಕ್ರಮಣ, ಅಗಲೀಕರಣದ ನ್ಯಾಯಾಲಯ ಪ್ರಕರಣಗಳ ಇತ್ಯರ್ಥ ಹಾಗೂ 

ಜಿಲ್ಲಾ ಹಾಗೂ ರಾಜ್ಯ ರಸ್ತೆಗಳ ಘೋಷಣೆ ಮತ್ತು ಗೆಜೆಟ್ ನಲ್ಲಿ ಪ್ರಕಟಿಸುವ ಪ್ರಕ್ರಿಯೆ . 
6) ಅಧೀಕ್ಷಕರು :- ಕಚೇರಿಯ ಎಲ್ಲಾ ಸಿಬ್ಬಂದಿಗಳ ನಿರ್ವಹಣೆ ಆಡಳಿತ ಶಾಖೆಯ ಮೇಲ್ವಿಚಾರಣೆ , ಕಡತಗಳ ವಿಲೇವಾರಿಗೆ ಕ್ರಮ ಕೈಗೊಳ್ಳುವುದು. 
7) ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರು :- ಪ್ರಸ್ತಾವನೆಗಳು ಕಡತಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಅಭಿಪ್ರಾಯ, 

ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ ಮಂಡಿಸುವುದು. 
8) ಶೀಘ್ರಲಿಪಿಗಾರರು :- ಕಾರಪಾಲಕ ಇಂಜಿನಿಯರ್‌ರವರ ಆಪ್ತ ಸಹಾಯಕರಾಗಿದ್ದು ಕಡತಗಳ ವಿಲೇವಾರಿ ಬಗ್ಗೆ ಕಾರಪಾಲಕ ಇಂಜಿನಿಯರ್‌ರವರಿಗೆ 

ಸಹಕರಿಸುವುದು, ದಾರವಾಣಿ, ಫ್ಯಾಕ್ಸ್‌ಗಳ ನಿರ್ವಹಣೆ ವಸತಿಗೃಹಗಳಿಗೆ ಸಂಬಂಧಿಸಿದ ಪತ್ರ ವ್ಯವಹಾರ . 
9) ಬೆರಳಚ್ಚುಗಾರರು : - ಕಡತಗಳ ಶುದ್ಧಪ್ರತಿ ತಯಾರಿಸುವುದು. 
10 ) ಚಾಲಕ :- ಕಾರ್ಯಪಾಲಕ ಇಂಜಿನಿಯರ್‌ರವರ ವಾಹನ ಚಾಲನೆಯ ಕೆಲಸ ಮತ್ತು ವಾಹನದ ಉಸ್ತುವಾರಿ ನಿರ್ವಹಿಸುವುದು. 
11 ) ಡಿ ದರ್ಜೆ ನೌಕರರು :- ಕಛೇರಿಯ ಎಲ್ಲಾ ಕೊಠಡಿಗಳ ಶುಚಿತ್ವದ ನಿರ್ವಹಣೆ, ಕಡತ , ಟಪಾಲು ಇತ್ಯಾದಿಗಳನ್ನು ಶಾಖೆಯೊಳಗೆ ಮತ್ತು ಹೊರಗೆ 

ಸಂಬಂಧಿಸಿದವರಿಗೆ ತಲುಪಿಸುವುದು. 


2) | 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

೯೫೫ 
12) ಲೆಕ್ಕ ಪರಿಶೋಧನಾಧಿಕಾರಿಗಳು :- ಲೆಕ್ಕಪತ್ರ ಶಾಖೆಯ ಮೇಲ್ವಿಚಾರಣೆ ಕಡತಗಳ ವಿಲೇವಾರಿಗೆ ಕ್ರಮಕೈಗೊಳ್ಳುವುದು. 
13) ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು - ದ್ವಿ. ದ. ಲೆ. ಸಹಾಯಕರು :- ಪ್ರಸ್ತಾವನೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಅಭಿಪ್ರಾಯ ಶಿಫಾರಸ್ಸಿನೊಂದಿಗೆ 

ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ ಮಂಡಿಸುವುದು. 
14) ದ್ವಿತೀಯ ದರ್ಜೆ ಉಗ್ರಾಣ ಪಾಲಕರು :- ಉಗ್ರಾಣ ಶಾಖೆಯ ಮೇಲ್ವಿಚಾರಣೆ ಕಡತಗಳ ವಿಲೇವಾರಿಗೆ ಕ್ರಮಕೈಗೊಳ್ಳುವುದು ಪ್ರಸ್ತಾವನೆಗಳನ್ನು 

ನಿಯಮಾನುಸಾರ ಪರಿಶೀಲಿಸಿ ಅಭಿಪ್ರಾಯ ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ ಮಂಡಿಸುವುದು . 
ಕಾರನಿರ್ವಹಿಸುವಲ್ಲಿ ಅನುಸರಿಸುವ ಮಾನದಂಡಗಳು :- ಕೆ ಪಿ ಡಬ್ಲು ಡಿ ಕೋಡ್ ಮತ್ತು ಕೆ ಪಿ ಡಬ್ಲ್ಯು ಎ ಕೋಡ್ ಕರ್ನಾಟಕ ಟ್ರಾನ್ಸ್ಫರೆನ್ಸಿ ಇನ್ 

ಪಬ್ಲಿಕ್ ಪ್ರಕ್ಯೂರ್‌ಮೆಂಟ್ ಆಕ್ಟ್ 2002ನಲ್ಲಿ ನಿಗದಿಪಡಿಸಿರುವ ಮಾನದಂಡಗಳನ್ನು ಅನುಸರಿಸುವುದು . 
5, ಕಾವ್ಯಗಳನ್ನು ನಿರ್ವಹಿಸುವಲ್ಲಿ ಇಲಾಖೆಯ ಸಿಬ್ಬಂದಿ ಹೊಂದಿರುವ ಅಥವಾ ಉಪಯೋಗಿಸುವ ನಿಯಮಗಳು: ನಿಬಂಧನೆಗಳು ಸೂಚನೆಗಳು ಕೈಪಿಡಿ 

ಮತ್ತು ದಾಖಲೆಗಳು : 
ಅ) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ಆ ) ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 
ಇ) ಖಜಾನೆ ಸಂಹಿತೆ. 
ಈ ) ಸಾದಿಲ್ವಾರು ವೆಚ್ಚದ ಕೈಪಿಡಿ 
ಉ ) ಕೆ ಪಿ ಡಬ್ಲು ಡಿ ಎ ಕೋಡ್ 
ಊ ) ಕೆ ಪಿ ಡಬ್ಲು ಡಿ * ಡಿ ಕೋಡ್ 
ಋ ) ಕರ್ನಾಟಕ ನಾಗರೀಕ ಸೇವೆಗಳು (ನಡತೆ) ನಿಯಮಗಳು 1966 


ಎ) ಕರ್ನಾಟಕ ನಾಗರೀಕ ಸೇವೆಗಳು ( ಸಿ ಸಿ ಎ) ನಿಯಮಗಳು 1957 


ಏ ) ಕರ್ನಾಟಕ ಸರ್ಕಾರ ಸರ್ಕಾರಿ ವಸತಿಗೃಹಗಳ ಹಂಚಿಕೆ ನಿಯಮಗಳು 1986 
ಐ ) ಕಾದ್ಯಾಲಯದ ಕೈಪಿಡಿ 
ಒ) ಉಗ್ರಾಣದ ಕೈಪಿಡಿ 
ಓ) ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು( ಆದೇಶ ದಿನಾಂಕಃ 02-02- 2001) 
ಔ) ಲಾಣ ಮತ್ತು ನೀರಾವರಿ ಇಲಾಖಾ ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು( ಆದೇಶ ದಿ:15 - 12 -1994 ) 
ಅ೦ ) ಸೇವಾ ವಿಷಯಗಳು ಇತ್ಯಾದಿ ವಿಚಾರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ : ಆರ್ಥಿಕ ಇಲಾಖೆ : ಲೋಣ ಹೊರಡಿಸಿದ 

ಆದೇಶದ ಸುತ್ತೋಲೆ , ಸೂಚನೆಗಳು 
6. ಇಲಾಖೆಯು ಹೊಂದಿರುವ ದಸ್ತಾವೇಜುಗಳ ಪಟ್ಟಿ : 

ವಿಷಯ ವಹಿ , ಸಿಬ್ಬಂದಿ ವಹಿ 
2) ವಿಧಾನಸಭೆ : ವಿಧಾನಪರಿಷತ್ ಪ್ರಶ್ನೆಗಳಿಗೆ ಸಂಬಂಧಿಸಿದ ರಿಜಿಸ್ಟರ್ 
3) ನ್ಯಾಯಾಲಯದ : ಕೆಎಟಿ : ಕಾರ್ಮಿಕ ಪ್ರಕರಣಗಳ ರಿಜಿಸ್ಟರ್ 

ಟೆಂಡರ್ ಅನುಮೋದನೆ ರಿಜಿಸ್ಟರ್ 

ಆಯವ್ಯಯ ಅಂದಾಜುಪಟ್ಟಿ ಅನುಮೋದನೆ ರಿಜಿಸ್ಟರ್ 
6) ಖರೀದಿ ಸಮಿತಿ ಅನುಮೋದನೆ ರಿಜಿಸ್ಟರ್ 
7) ಇಲಾಖಾ ರಸ್ತೆ , ಕಟ್ಟಡ , ಸೇತುವೆಗಳ ಅಂಕಿ - ಅಂಶದ ರಿಜಿಸ್ಟರ್ 

8) ಇತರೆ ರಿಜಿಸ್ಟರ್‌ಗಳು 
7. ನೀತಿ- ನಿಯಮಗಳನ್ನು ರೂಪಿಸಲು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು ಅಸ್ತಿತ್ವದಲ್ಲಿರುವ ಕಾಠ್ಯ ವಿಧಾನದ ವಿವರಗಳು: 

ಸಹಾಯಕ ಮಾಹಿತಿ ಅಧಿಕಾರಿಯನ್ನಾಗಿ ವಿಭಾಗ ಕಛೇರಿಯ ತಾಂತ್ರಿಕ ಸಹಾಯಕರನ್ನು ನೇಮಕ ಮಾಡಲಾಗಿದೆ. ಇವರು ಸಂಬಂಧಿಸಿದ 
ಸಾರ್ವಜನಿಕ ವ್ಯಕ್ತಿಗಳಿಂದ ದೂರು ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಪರಿಶೀಲಿಸಿ ಅಂತಿಮ ಆದೇಶವನ್ನು ಹೊರಡಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾದ 
ಕಾರಪಾಲಕ ಇಂಜಿನಿಯರ್‌ರವರಿಗೆ ಸಹಕಾರ ನೀಡುವರು. 
8. ಸರ್ಕಾರದ ಒಂದು ಭಾಗವಾಗಿ ಅಥವಾ ಸಲಹೆಗಳನ್ನು ಪಡೆಯಲು ರಚಿತವಾದ 2 ಮತ್ತು ಹೆಚ್ಚು ವ್ಯಾಪ್ತಿಗಳನ್ನೊಳಗೊಂಡ ಮಂಡಳಿ, ಪರಿಷತ್ತು 

ಸಮಿತಿ ಮತ್ತು ಇತರೆ ಅಂಗಗಳು ಮತ್ತು ಅವುಗಳ ಸಭೆಗಳು ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿದೆಯೆ ಅಥವಾ ಈ ಸಭೆಗಳ ನಡವಳಿಗಳು 
ಸಾರ್ವಜನಿಕರಿಗೆ ದೊರಕುತ್ತಿದೆಯೇ ಎಂಬ ಬಗ್ಗೆ ವಿವರಣೆ. 

- ಯಾವುದೂ ಇರುವುದಿಲ್ಲ - 


೯೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


9 . ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ನಿರ್ದೇಶಿಕೆ: 


ಕ್ರಮ 


ಹೆಸರು ಮತ್ತು ಹುದ್ದೆ ಶ್ರೀ / ಶ್ರೀಮತಿ 


ಕಛೇರಿ ವಿಳಾಸ 


ದೂರವಾಣಿ ಸಂಖ್ಯೆ (ಕಛೇರಿ) 


ಸಂಖ್ಯೆ 


ಎಸ್ . ರಮೇಶ್, ಕಾರಪಾಲಕ ಇಂಜಿನಿಯರ್ 


ಲೋಣ ವಿಭಾಗ, ಶಿವಮೊಗ್ಗ 


274942 


ಡಿ .ಎಸ್ . ನಾಗರಾಜ್ , ತಾಂತ್ರಿಕ ಸಹಾಯಕರು 


ಲೋಇ ವಿಭಾಗ, ಶಿವಮೊಗ್ಗ 


274942 


ಪಿ . ಹೆಚ್ , ಫಜಲುಲ್ಲಾ, ಸಹಾಯಕ ಇಂಜಿನಿಯರ್ 


ಲೋಣ ವಿಭಾಗ, ಶಿವಮೊಗ್ಗ 


274942 


ಜೆ . ಎ . ಜಯಪ್ರಕಾಶ್ , ಸಹಾಯಕ ಇಂಜಿನಿಯರ್ 


ಲೋಇ ವಿಭಾಗ, ಶಿವಮೊಗ್ಗ 


274942 


ಎಂ . ಆರ್ . ಮೂರ್ತಿ, ಕಿರಿಯ ಇಂಜಿನಿಯರ್ 


ಲೋಣ ವಿಭಾಗ, ಶಿವಮೊಗ್ಗ 


274942 


ವಿ . ಆರ್ . ರಾಜೇಂದ್ರ ಪ್ರಸಾದ್, ಕಿರಿಯ ಇಂಜಿನಿಯರ್ 


ಲೋಇ ವಿಭಾಗ, ಶಿವಮೊಗ್ಗ 


272319 


7. | ಎನ್. ಲತಾಮಂಜರಿ, ಕಿರಿಯ ಇಂಜಿನಿಯರ್ 


274942 


ಲೋಇ ವಿಭಾಗ , ಶಿವಮೊಗ್ಗ 
ಲೋಇವಿಭಾಗ, ಶಿವಮೊಗ್ಗ 


ವಿಕ್ಟೋರಿಯಾ ಮೇರಿ, ಅಧೀಕ್ಷಕರು 


274942 


ಶ್ರೀಧರ್‌ಮೂರ್ತಿ 


ಹೆಚ್ . ವಿ., ಪ್ರ. ದ.ಸ. 


ಲೋಇ ವಿಭಾಗ, ಶಿವಮೊಗ್ಗ 


274942 


ಎಂ . ಎಸ್ . ಆನಂದ್ , ದ್ವಿ. ದ. ಸ. 


ಲೋಣ ವಿಭಾಗ, ಶಿವಮೊಗ್ಗ 


274942 


11 . 


ಹೆಚ್ . ಆರ್. ಕುಮಾರ್ , ದ್ವಿದ. ಸ . 


ಲೋಇ ವಿಭಾಗ, ಶಿವಮೊಗ್ಗ 


274942 


12 . 


ಕೆ.ಆರ್ . ನಾಗೇಶ್, ದ್ವಿ . ದ. ಸ. 


ಲೋಣ ವಿಭಾಗ , ಶಿವಮೊಗ್ಗ 


274942 


ಲೋಣ ವಿಭಾಗ, ಶಿವಮೊಗ್ಗ 


274942 


ಲೋಣ ವಿಭಾಗ, ಶಿವಮೊಗ್ಗ 


274942 


ಕೆ. ಜಿ. ಮಹಾಲಕ್ಷಮ್ಮ , ದ್ವಿ. ದ. ಸ . 

ಪಿ . ಕುಬೇರಪ್ಪ, ಸೈನೊ 
15 . | ಪಿ . ಮಾಲತಿ, ಟೈಪಿಸ್ಟ್ 
16. | ವಿ . ರಾಜೇಶ್ವರಿ, ಟೈಪಿಸ್ಟ್ 
17. | ಎಸ್. ವಸಂತ್ , ದ್ವಿ ದ ಉ ಪಾ 


ಲೋಇ ವಿಭಾಗ, ಶಿವಮೊಗ್ಗ 


274942 


ಲೋಣ ವಿಭಾಗ, ಶಿವಮೊಗ್ಗ 


274942 


ಲೋಣ ವಿಭಾಗ, ಶಿವಮೊಗ್ಗ 


274942 


18. 


ಖತೀಜ, ಡಿ ದರ್ಜೆ 


ಲೋಣ ವಿಭಾಗ, ಶಿವಮೊಗ್ಗ 


274942 


ಮಹಮ್ಮದ್ ಫಾರೂಕ್, ಡಿ ದರ್ಜೆ 


ಲೋಣ ವಿಭಾಗ, ಶಿವಮೊಗ್ಗ 


274942 


ಲೋಇ ವಿಭಾಗ, ಶಿವಮೊಗ್ಗ 


274942 


20 . ಟಿ . ವಿ . ಛಾಯಾದೇವಿ, ಲೆಕ್ಕಪರಿಶೋಧನಾಧಿಕಾರಿ 
21. [ ರವಿಸುತ, ದ್ವಿ. ದ. ಲೆ.ಸ. 
22 . | ಕೆ. ನವಿಲಪ್ಪ , ಪ್ರ. ದ. ಲೆ.ಸ. 


ಲೋಇ ವಿಭಾಗ, ಶಿವಮೊಗ್ಗ 


274942 


ಲೋಣ ವಿಭಾಗ, ಶಿವಮೊಗ್ಗ 


274942 


23 . | ಎನ್. ವಿ . ಜಗದೀಶ್, ಪ್ರ . ದ . ಲೆ. ಸ . 


ಲೋಣ ವಿಭಾಗ , ಶಿವಮೊಗ್ಗ 


274942 


274942 


24 . | ಕೆ. ಅನಿಲ್‌ಕುಮಾರ್, ಪದ. ಲೆ. ಸ. 
25 . ಗೌಸ್‌ಪೀರ್ ಚಾಲಕ 


ಲೋಣ ವಿಭಾಗ, ಶಿವಮೊಗ್ಗ 
ಲೋಇ ವಿಭಾಗ, ಶಿವಮೊಗ್ಗ 


274942 


10 


ನಿಯಮಾನುಸಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಸಿಕ ವೇತನ ವಿವರಗಳು 


ಕ್ರಮ ಸಂಖ್ಯೆ 


ಹೆಸರು ಮತ್ತು ಹುದ್ದೆ ಶ್ರೀ : ಶ್ರೀಮತಿ 


ವೇತನ ಶ್ರೇಣಿ 


ಮೂಲ ವೇತನ 


4 


ಎಸ್. ರಮೇಶ್, ಕಾರಪಾಲಕ ಇಂಜಿನಿಯರ್ 


28100 - 50100 


56100 


_ 2 


ಡಿ . ಎಸ್ . ನಾಗರಾಜ್ , ತಾಂತ್ರಿಕ ಸಹಾಯಕರು 


28100 - 50100 


56100 


28100 - 50100 


50100 


ಪಿ . ಹೆಚ್ . ಫಜಲುಲ್ಲಾ, ಸಹಾಯಕ ಇಂಜಿನಿಯರ್ 
ಜೆ.ಎ . ಜಯಪ್ರಕಾಶ್ , ಸಹಾಯಕ ಇಂಜಿನಿಯರ್ 


28100 - 50100 


44250 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೯೫೭ 


ಕ್ರಮ ಸಂಖ್ಯೆ 


ವೇತನ ಶ್ರೇಣಿ| 


ಮೂಲ ವೇತನ 


ಹೆಸರು ಮತ್ತು ಹುದ್ದೆ ಶ್ರೀ : ಶ್ರೀಮತಿ 
ಎಂ . ಆರ್.ಮೂರ್ತಿ, ಕಿರಿಯ ಇಂಜಿನಿಯರ್ 


22800 - 43200 


29600 


ವಿ. ಆರ್‌. ರಾಜೇಂದ್ರಪ್ರಸಾದ್ , ಕಿರಿಯ ಇಂಜಿನಿಯರ್ 


17650 - 32000 | 


18550 


ಲತಾಮಂಜರಿ , ಕಿರಿಯ ಇಂಜಿನಿಯರ್ 


17650 - 32000 


21600 


20000 - 36300 | 


25300 


16000 - 29600 


22200 


ವಿಕ್ಟೋರಿಯಾ ಮೇರಿ, ಅಧೀಕ್ಷಕರು 
ಶ್ರೀಧರ್‌ಮೂರ್ತಿ ಹೆಚ್. ವಿ . ಪ್ರ. ದ. ಸ. 
ಎಂ .ಎಸ್ . ಆನಂದ್ , ದ್ವಿ. ದ . ಸ. 
ಹೆಚ್. ಆರ್ . ಕುಮಾರ್, ದ್ವಿದ. ಸ. 


14550 - 26700 


20500 


11600 - 21000 


17200 


12 


ಕೆ. ಆರ್. ನಾಗೇಶ್ 


11600 - 21000 


16400 


13 


14550 - 26700 


20500 


14550 - 26700 


21000 


14 
15 


ಕೆ. ಜಿ. ಮಹಾಲಕ್ಷಮ್ಮ , ದ್ವಿ. ದ.ಸ . 
ಪಿ. ಮಾಲತಿ, ಟೈಪಿಸ್ಟ್ 
ವಿ. ರಾಜೇಶ್ವರಿ , ಟೈಪಿಸ್ಟ್ 
ಗೌಸ್ಫೀರ್, ಚಾಲಕ 


13600 - 26000 


21000 


12500 - 24000 


21000 


16 
17 


ಖತೀಜ, ಡಿ ದರ್ಜೆ 


10400 - 16400 


14550 


ಮಹಮ್ಮದ್ ಫಾರೂಕ್, ಡಿ ದರ್ಜೆ 


9600 - 14550 


11000 


20 


21 


23 


ಟಿ. ವಿ . ಛಾಯಾದೇವಿ, ಲೆಕ್ಕಪರಿಶೋಧನಾಧಿಕಾರಿ 

22800 - 43200 

35400 
ರವಿಸುತ, ದ್ವಿ. ದ. ಲೆ. ಸ. 

11600 - 21000 

21000 
ಕೆ. ನವಿಲಪ್ಪ , ಪ್ರ. ದ. ಲೆ. ಸ. 

14550 - 26700 

22200 
ಎನ್ . ವಿ . ಜಗದೀಶ್, ಪ್ರ . ದ . ಲೆ. ಸ . 

14550 - 26700 

20000 
ಕೆ. ಅನಿಲ್‌ಕುಮಾರ್ , ಪ . ದ. ಲೆ. ಸ. 

14550 - 26700 

23400 
| ಎಸ್ . ವಸಂತ್ , ದ್ವಿ. ದ. ಉ . ಪಾಲಕರು 

14550 - 26700 

26700 
ಸುರೇಶ್ ಕೆ.ಎನ್ . , ಸಾಂಖ್ಯಿಕ ನಿರೀಕ್ಷಕರು 

14550 - 26700 

14550 
ಎಸ್.ಎಲ್. ವನಜ (ರೆವಿನ್ಯೂ ಸರ್ವೆಯರ್‌ ಎಣಿಕೆ ) 

14550 - 26700 

21600 
ನಿಯೋಜನೆಯ ಮೇಲೆ ಇರುವ ನೌಕರರು 
ಪಿ. ಕುಬೇರಪ್ಪ , ಸ್ಟೆನೊ 

17650 - 32000 

27400 
2013 - 14ನೇ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆ ಶಿವಮೊಗ್ಗ ವಿಭಾಗಕ್ಕೆ ಕ್ಷೇತ್ರವಾರು ಬಿಡುಗಡೆಯಾದ ಅನುದಾನದ ವಿವರ 


25 


ಕ 


ಟಿ 


ತೀರ್ಥಹಳ್ಳಿ 


ಶಿಕಾರಿಪುರ 


ಸಾಗರ ಕ್ಷೇತ್ರ 


ಸೊರಬ 
ಕ್ಷೇತ್ರ 


ಕ್ಷೇತ್ರ 


ಒಟ್ಟು 


ಶಿಕಾರಿಪುರ 


ಸೊರಬ 


ಕ್ರ ಸಂ 


ಲೆಕ್ಕ ಶೀರ್ಷಿಕೆ :ಕೋಡ್ ಸಂಖ್ಯೆ 


ಹೊಸನಗರ 

ತಾ || 


ಹೊಸನಗರ ತಾ|| | ಸಾಗರ ತಾ|| 


6 


31.50 


54 .00 


161. 59 


40.90 | 


287 .99 


25.10 


24 .70 | 


32 .15 


6 .48 


88.43 


2059 - 80 - 053 - 4 - 00 - 200 
ಯೋಜನೇತರ 
2216 - 01 - 700 - 3 - 01 - 200 - ನಿರ್ವ ಹಣೆ 
ಮತ್ತು ದುರಸ್ತಿ ವಸತಿ ಯೋಜನೇತರ 
3054 - 04 - 337 -1- 10 -200 - 
( ಯೋಜನೇತರ) ಜಿಲ್ಲಾ ಮತ್ತು ಇತರೆ ರಸ್ತೆ 
ನಿರ್ವಹಣೆ 
3054 - 03 - 337 - 0 - 05 - 200 - 
( ಯೋಜನೇತರ) ರಾಜ್ಯ ಹೆದ್ದಾರಿ ರಸ್ತೆ 
ನಿರ್ವಹಣೆ 


94 . 78 


40.00 


239.41 


134.09 


108.28 


616.56 


58 . 65 


58.64 


149.94 | 


198.52 


159.91 


625 .66 


೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


ತೀರ್ಥಹಳ್ಳಿ 


ಶಿಕಾರಿಪುರ 


ಸೊರಬ 


ಸಾಗರ ಕ್ಷೇತ್ರ 


ಶಿಕಾರಿಪುರ 


ಸೊರಬ 


ಕ್ರ ಸಂ 


ಲೆಕ್ಕ ಶೀರ್ಷಿಕೆ :ಕೋಡ್ ಸಂಖ್ಯೆ 


ಹೊಸನಗರ 

ತಾ | 


ಹೊಸನಗರ ತಾ|| | ಸಾಗರ ತಾ|| 


133. 25 


93.85 | 


149 . 00 | 


118 .00 | 


49410 


- 


- 


82 .74 


186 .16 


268.90 


3054 - 03 - 337 - 0 - 06 - 200 - 
( ಯೋಜನೇತರ) 13ನೇ ಹಣಕಾಸು ರಾಜ್ಯ 
ಹೆದ್ದಾರಿ ನಿರ್ವಹಣೆ 
5054 - 04 - 337 - 0 - 01 - 133 - ವಿಶೇಷ 
ಅಭಿವೃದ್ಧಿ ಯೋಜನೆ ಎಸ್‌ಡಿಪಿ 
5054 - 04 - 337 - 0 - 01 - 422 - ವಿಶೇಷ 
ಘಟಕ ಯೋಜನೆ - ( ಎಸ್ಸಿಪಿ) 
5054 - 04 - 337 - 0 - 01 - 423 - ಗಿರಿಜನ 
ಉಪಯೋಜನೆ - ( ಟಿಎಸ್‌ಪಿ) 
- 

ಒಟ್ಟು | 


- ವಿಶೇಷ | 38.15 


| 


36.37 


| 


39.25 | 149.56 | 117.18 - 


380. 51 


11 .50 


1. 78 


6.38 


27 .64 


| 


17.56 


64. 86 


203.08 | 


326.64 


607 .53 


935 . 29 


754. 47 | 2 ,827. 01 


ಕಾರ್ಯಪಾಲಕ ಅಭಿಯಂತರರು 
ಲೋ . ಬ ಮತ್ತು ಒ . ಜ. ಸಾ . ಇಲಾಖೆ 

ಶಿವಮೊಗ್ಗ ವಿಭಾಗ ಶಿವಮೊಗ್ಗ 
12 . ಸಹಾಯಧನ ಕಾಠ್ಯಕ್ರಮಗಳನ್ನು ಜಾರಿಗೊಳಿಸುವ ವಿಧಾನ ಅದಕ್ಕಾಗಿ ನಿಗದಿಗೊಳಿಸಲಾದ ಮೊತ್ತ ಮತ್ತು ಫಲಾನುಭವಿಗಳ ವಿವರ. 

- ಯಾವುದೂ ಇರುವುದಿಲ್ಲ - 
13 . ರಿಯಾಯಿತಿಗಳನ್ನು ಪಡೆದವರ : ಅಧಿಕಾರ ಪತ್ರಗಳನ್ನು ಮಂಜೂರು ಮಾಡಿದ ಬಗ್ಗೆ ವಿವರಗಳು. 

- ಯಾವುದೂ ಇರುವುದಿಲ್ಲ 
14 . ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಮಾಹಿತಿಗಳ ವಿವರ. 

Web site No .eesmg @ kpwd. gov.in . 
15. ಸಾರ್ವಜನಿಕ ಉಪಯೋಗಕ್ಕಾಗಿ ಪುಸ್ತಕ ಭಂಡಾರ ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಪಡೆಯಲು ಅಲ್ಲಿ 
ದೊರೆಯುವ ಸೌಲಭ್ಯಗಳು ಮತ್ತು ಕೆಲಸದ ಅವಧಿಯ ವಿವರಗಳು : 

- ಯಾವುದೂ ಇರುವುದಿಲ್ಲ 
16. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಹುದ್ದೆ ಇತ್ಯಾದಿ ವಿವರಗಳು : 

ಮಾಹಿತಿಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ ಸಂ .22) ರ ಸೆಕ್ಷನ್ 5(1), 5( 2) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಲೋ . ಇ. ಗೆ ಸಂಬಂಧಿಸಿದ ವಿಭಾಗ ಕಛೇರಿಯ ಕೆಳಕಂಡ ಅಧಿಕಾರಿಗಳನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಕಾತಿ 

ಮಾಡಲಾಗಿದೆ . 
1) ಕಾರಪಾಲಕ ಇಂಜಿನಿಯರ್, ಶಿವಮೊಗ್ಗ ವಿಭಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿ . 
2 ) ಡಿ.ಎಸ್. ನಾಗರಾಜ್ , ತಾಂತ್ರಿಕ ಸಹಾಯಕರು, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
17 . ನಿಗದಿಗೊಳಿಸಲಾಗುವ ಇತರೆ ಮಾಹಿತಿಗಳು : 

ಸರ್ಕಾರವು ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮಗಳನ್ನು ರಚಿಸಿದ ನಂತರ ಅದರಲ್ಲಿ ಬೇರೆ ಯಾವುದಾದರೂ ಮಾಹಿತಿಗಳನ್ನು 
ನಿಗದಿಗೊಳಿಸಿದಲ್ಲಿ ಅದನ್ನು ಅಳವಡಿಸಲಾಗುವುದು . 

ಎಸ್. ರಮೇಶ್. 

ಕಾರಪಾಲಕ ಇಂಜಿನಿಯರ್, 
PR 156 

ಲೋ ಬಂ ಮತ್ತು ಒ ಜ ಸಾ ಇಲಾಖೆ , ಶಿವಮೊಗ್ಗ ವಿಭಾಗ , ಶಿವಮೊಗ್ಗ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ ನ್ಯಾಯಾಲಯ , ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ 

- ಸಂಖ್ಯೆ : ಎ1. 71ಎ.ಅಮೊ .43/07 - 08 , ದಿನಾಂಕ : 18ನೇ ಡಿಸೆಂಬರ್ 2013 . 
ಉಪಸ್ಥಿತರು : ಶ್ರೀ ಡಿ.ಎಲ್. ಗಣಪತಿ, 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 
ಫಿರ್ಯಾದಿ : ವನಪಾಲಕ, ಅರಣ್ಯ ಸಂಚಾರಿ ದಳ , ಶಿವಮೊಗ್ಗ, ( ಪರವಾಗಿ, ಸಹಾಯಕ ಅಭಿಯೋಗನಿರ್ದೇಶಕರು, ಶಿವಮೊಗ್ಗ) 
ಅರ್ಜಿದಾರರು ನಟರಾಜ ಬಿನ್ ರೇಣುಕಪ್ಪ, ಸುಮಾರು 37 ವರ್ಷ, ವಾಸ ಮೈಸವಳ್ಳಿ ಗ್ರಾಮ , ವೀರಣ್ಣನಬೆನವಳ್ಳಿ ಅಂಚೆ, ಶಿವಮೊಗ್ಗ 

ತಾಲ್ಲೂಕು ( ಪರವಾಗಿ ಶ್ರೀ ಈ . ತಿಮ್ಮಪ್ಪ, ವಕೀಲರು, ಶಿವಮೊಗ್ಗ). 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

೯೫೯ 
ಪ್ರಸ್ತಾವನೆ : 
ದಿನಾಂಕ : 16 -11 -2007 ರಂದು ಒಂದು ಟೆಂಪೋ ಟ್ರಾಕ್ಸ್ ವಾಹನ ನೋಂದಣಿ ಸಂಖ್ಯೆ : ಕೆಎ20ಎಮ್ - 4767 ರಲ್ಲಿ ಬೀಟೆ ಸೈಜುಗಳು ಒಟ್ಟು 
53 = 0.103 ಎಂ3 ನ್ನು ಯಾವುದೇ ತರಹದ ರಹದಾರಿ ಇಲ್ಲದೇ ಶಿವಮೊಗ್ಗ- ಸಾಗರ ಬಿ .ಹೆಚ್. ರಸ್ತೆಯ ಗಾಡಿಕೊಪ್ಪದ ಸಮೀಪ ಹಳೇ ಟ್ರಾಕ್ಟರ್ ಗ್ಯಾರೇಜು 
ಎದುರುಗಡೆ ರಸ್ತೆಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ವನಪಾಲಕರು, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ವಾಹನ 
ಹಾಗೂ ಬೀಟೆ ಸೈಜುಗಳನ್ನು ಸರ್ಕಾರದ ಪರ ಅಮಾನತ್ತು ಪಡಿಸಿಕೊಂಡು ಪಂಚನಾಮೆ ಕ್ರಮ ಜರುಗಿಸಿ ವಾಹನ ಮತ್ತು ಬೀಟೆ ಸೈಜುಗಳ ಬಗ್ಗೆ ಅರಣ್ಯ 
ಮೊಕದ್ದಮೆ ಸಂಖ್ಯೆ : 43/ 07 - 08 ನ್ನು ದಾಖಲು ಮಾಡಿಕೊಂಡು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆಸಾಮಿಯನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ 
ವಶಕ್ಕೆ ಕೊಡಲಾಗಿದೆ ಎಂದು ತಿಳಿಸುತ್ತಾ, ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ವಾಹನ ಮತ್ತು ಬೀಟೆ ಸೈಜುಗಳನ್ನು 1963ನೇ ಕರ್ನಾಟಕ ಅರಣ್ಯ ಕಾಯ್ದೆ 
ಸೆಕ್ಷನ್ 71 - ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುವಂತೆ ವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ಇವರು ಈ ಪ್ರಾಧಿಕಾರಕ್ಕೆ ಹಾಜರ್ 
ಪಡಿಸಿರುತ್ತಾರೆ. 

ಈ ಮಧ್ಯೆ ದಿನಾಂಕ : 11 - 01- 2008 ರಂದು ಅರ್ಜಿದಾರರಾದ ಶ್ರೀ ನಟರಾಜ ಜಿ.ಆರ್. ಬಿನ್ ರೇಣುಕಪ್ಪ, ಮೈಸವಳ್ಳಿ ವಾಸ, ವೀರಣ್ಣನ ಬೆನವಳ್ಳಿ 
ಅಂಚೆ, ಶಿವಮೊಗ್ಗ ತಾಲ್ಲೂಕು ಇವರು ವಕೀಲರ ಮುಖಾಂತರ ಈ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ, ಟೆಂಪೋ ಟ್ರಾಕ್ಸ್ ವಾಹನ ನೋಂದಣಿ ಸಂಖ್ಯೆ 
ಕೆಎ .20. ಎಂ .4767 ರ ವಾಹನದ ಮಾಲೀಕನಾಗಿದ್ದು , ಸದರಿ ವಾಹನವನ್ನು ಸ್ವಂತ ಉಪಯೋಗಕ್ಕಾಗಿ ಖರೀದಿಸಿರುತ್ತೇನೆ. ಸದರಿ ವಾಹನದಲ್ಲಿ ಹೊನ್ನಾಳಿ 
ತಾಲ್ಲೂಕು ಚೀಲೂರಿನ ನಮ್ಮ ಸಂಬಂಧಿಕರ ಮನೆಯಿಂದ ಬೀಟೆ ಸೈಜುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ, ಶಿವಮೊಗ್ಗದ ಪ್ರವಾಸಿ ಮಂದಿರದ ಹತ್ತಿರ 
ವಾಹನವನ್ನು ಇಲಾಖೆಯವರು ವಶಪಡಿಸಿಕೊಂಡಿರುತ್ತಾರೆ. ಮುಂದುವರೆದು ಸದರಿ ವಾಹನವನ್ನು ಕಛೇರಿಯ ಮುಂಭಾಗದ ಆವರಣದಲ್ಲಿ ನಿಲ್ಲಿಸಿದ್ದರಿಂದ 
ಬಿಸಲಿಗೆ ತುಕ್ಕು ಹಿಡಿದು ವಾಹನದ ಬಿಡಿಭಾಗಗಳು ಹಾಳಾಗುವ ಸಾಧ್ಯತೆಯಿರುತ್ತದೆ . ಸದರಿ ವಾಹನವಿಲ್ಲದೆ ತುಂಬಾ ಅನಾನುಕೂಲವಾಗಿರುತ್ತದೆ. ಆದ್ದರಿಂದ 
ಸೂಕ್ತ ಷರತ್ತನ್ನು ವಿಧಿಸಿ ವಾಹನವನ್ನು ಮಧ್ಯಂತರ ಬಿಡುಗಡೆ ಮಾಡಬೇಕಾಗಿ ಕೋರಿರುತ್ತಾರೆ. 

ದಿನಾಂಕ : 26 - 09 - 2008 ರಂದು ಸಹಾಯಕ ಅಭಿಯೋಗ ನಿರ್ದೇಶಕರು, ಶಿವಮೊಗ್ಗ ಇವರು ಅರ್ಜಿದಾರರು ತಾತ್ಕಾಲಿಕ ಸುಪರ್ದಿಗೆ 
ಬಿಟ್ಟುಕೊಡಲು ಕೇಳಿದ ವಾಹನದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿರುತ್ತಾರೆ. ಸದರಿ ಆಕ್ಷೇಪಣೆಯಲ್ಲಿ, ವಾಹನ ನೋಂದಣಿ ಸಂಖ್ಯೆ : ಕೆಎ.20ಎಂ. 4767 ರಲ್ಲಿ 
ರಹದಾರಿ ಇಲ್ಲದೆ ಅಕ್ರಮವಾಗಿ ಬೀಟೆ ಸೈಜುಗಳನ್ನು ಸಾಗಾಣಿಕೆಯಲ್ಲಿ ನಿರತವಾಗಿರುವಾಗ ಫಿರ್ಯಾದಿಯವರು ಸರ್ಕಾರದ ಪರ ಅಮಾನತ್ತು ಪಡಿಸಿರುವುದು, 
ಮಹಜರ್, ಪ್ರಥಮ ವರ್ತಮಾನ ವರದಿ ಹಾಗೂ ಅಮಾನತ್ತು ವರದಿಗಳ ದಾಖಲಾತಿಯಿಂದ ತಿಳಿದು ಬಂದಿರುತ್ತದೆ. ಹಾಗೂ ಅರಣ್ಯ ಇಲಾಖೆಯವರು 
ವಾಹನವನ್ನು ವಶಪಡಿಸಿಕೊಳ್ಳವಾಗ ಅರ್ಜಿದಾರರು ವಾಹನದಲ್ಲಿ ಇದ್ದು ಬಂಧಿತರಾಗಿರುತ್ತಾರೆ. ವಾಹನವನ್ನು ಮಧ್ಯಂತರ ಬಿಡುಗಡೆ ಮಾಡಿದಲ್ಲಿ ಪುನಃ 
ಇಂತಹ ಕೃತ್ಯಕ್ಕೆ ಉಪಯೋಗಿಸುವ ಸಾಧ್ಯತೆ ಇರುತ್ತದೆ. ಹಾಗೂ ವಿಚಾರಣೆಗೆ ತೊಂದರೆ ಉಂಟಾಗುತ್ತದೆ ಹಾಗೂ ವಾಹನವನ್ನು ಗುರುತು ಸಿಗದ ಹಾಗೆ 
ಬದಲಾಯಿಸುವ ಹಾಗೂ ಪರಬಾರೆ ಮಾಡುವ ಸಾಧ್ಯತೆ ಇರುತ್ತದೆ. ಆದಾಗ್ಯೂ ಮಧ್ಯಂತರ ಬಿಡುಗಡೆ ಮಾಡಬೇಕಾದಲ್ಲಿ ಸೂಕ್ತ ಬ್ಯಾಂಕ್ ಗ್ಯಾರಂಟಿಯನ್ನು 
ಪಡೆದು ಬಿಡುಗಡೆ ಮಾಡಬಹುದಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. 

ಅನಂತರ ಪ್ರಕರಣದ ದಾಖಲಾತಿಗಳನ್ನು ಪರಿಶೀಲಿಸಿ, ಹಿಂದಿನ ಅಧಿಕಾರಿಗಳು ವಾಹನ ಮಧ್ಯಂತರ ಬಿಡುಗಡೆ ಕೋರಿ ದಿನಾಂಕ : 
11 - 01- 2008 ರಂದು ಕೇಳಿದ ಅರ್ಜಿದಾರರ ಅರ್ಜಿಯನ್ನು ತಿರಸ್ಕರಿಸಿ ದಿನಾಂಕ : 06 - 02 - 2009ರಂದು ಆದೇಶ ಹೊರಡಿಸಿರುತ್ತಾರೆ. ಸದರಿ ಆದೇಶದ 
ವಿರುದ್ದ ವಾಹನ ಮಾಲೀಕರು ಶಿವಮೊಗ್ಗ ಸೆಶೆನ್ಸ್ ನ್ಯಾಯಾಧೀಶರು , ಎರಡನೇ ಶೀಘ್ರ ನ್ಯಾಯಾಲಯ, ಶಿವಮೊಗ್ಗಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು , ಅದು ಕ್ರಿಮಿನಲ್ 
ಮಿಸ್ ಆಫೀಲ್ ಸಂಖ್ಯೆ : 06/2009 ಆಗಿರುತ್ತದೆ. ಮಾನ್ಯ ನ್ಯಾಯಾಲಯವು ಪ್ರಕರಣದ ದಾಖಲಾತಿಗಳನ್ನು ಪರಿಶೀಲಿಸಿ ವಾಹನ ಮಾಲೀಕರು 
ರೂ . 5,00 , 000 - 00ಕ್ಕೆ ಬ್ಯಾಂಕ್ ಗ್ಯಾರಂಟಿಯನ್ನು ಮತ್ತು ಅದೇ ಮೊತ್ತಕ್ಕೆ ಇಂಡೆಮೆನಿಟಿ ಬಾಂಡನ್ನು ನೀಡುವಂತೆ ನಿಬಂಧನೆಗೊಳಪಟ್ಟು ವಾಹನವನ್ನು 
ಮಧ್ಯಂತರ ಬಿಡುಗಡೆ ಮಾಡುವಂತೆ ದಿನಾಂಕ : 23 -11 - 2009 ರಂದು ಆದೇಶ ಹೊರಡಿಸಿರುತ್ತಾರೆ. ಸದರಿ ಆದೇಶದನ್ವಯ ಅರ್ಜಿದಾರರ ಪರ ವಕೀಲರಿಗೆ 
ಬ್ಯಾಂಕ್ ಗ್ಯಾರಂಟಿಯನ್ನು ನೀಡಿ ವಾಹನವನ್ನು ಮಧ್ಯಂತರ ಸುಪರ್ದು ಪಡೆಯುವಂತೆ ತಿಳಿಸಲಾಗಿತ್ತು. ಆದರೆ ಅರ್ಜಿದಾರರ ಪರ ವಕೀಲರು ವಾಹನವನ್ನು 
ಮಧ್ಯಂತರವಾಗಿ ಪಡೆದಿರುವುದಿಲ್ಲ . 

ಮುಂದುವರೆದು, ಈ ಪ್ರಾಧಿಕಾರದಲ್ಲಿ ಈ ಪ್ರಕರಣದ ಕುರಿತು ದಿನಾಂಕ : 21 - 08 - 2013 , ರಂದು ವಿಚಾರಣೆ ಇಟ್ಟುಕೊಂಡಿರುವುದಾಗಿ ವಾಹನ 
ಮಾಲೀಕರಿಗೆ ದಾಖಲಾತಿ ಅಂಚೆ ಸ್ವೀಕೃತಿ ಬಾಕಿಯೊಂದಿಗೆ ತಿಳಿಸಿದ್ದು , ಸದರಿ ಪತ್ರ ಜಾರಿಯಾಗಿದೇ ವಾಪಸ್ಸು ಬಂದಿರುತ್ತದೆ. ಮುಂದುವರೆದು, ಪುನಃ 
ದಿನಾಂಕ : 25 - 09 - 2013 ಮತ್ತು 13 - 11- 2013 ರಂದು ವಿಚಾರಣೆ ಇಟ್ಟುಕೊಂಡಿರುವುದಾಗಿ ಅರ್ಜಿದಾರರಿಗೆ ರಿಜಿಸ್ಟರ್ ಅಂಚೆ ಸ್ವೀಕೃತಿ ಬಾಕಿಯೊಂದಿಗೆ 
ಕಳಿಸಿದ್ದು, ಅದು ಜಾರಿಯಾಗಿದ್ದು, ಆದರೆ ವಿಚಾರಣೆಗೆ ಅರ್ಜಿದಾರರು ಹಾಜರಾಗಿರುವುದಿಲ್ಲ. ಹಾಗೇಯೇ ಮೇಲ್ಕಂಡಂತೆ ವಿಚಾರಣೆ ಇಟ್ಟುಕೊಂಡಿರುವುದಾಗಿ 
ಅರ್ಜಿದಾರರ ಪರ ವಕೀಲರಿಗೂ ತಿಳಿಸಿದ್ದು , ವಕೀಲರ ಸಹ ವಿಚಾರಣೆಗೆ ಹಾಜರಾಗದೇ ಇದ್ದು ದಿನಾಂಕ : 11 - 11 - 2013 ರಂದು ಲಿಖಿತ ಪತ್ರವನ್ನು ಈ 
ಪ್ರಾಧಿಕಾರಕ್ಕೆ ನೀಡಿದ್ದು , ಸದರಿ ಪತ್ರದಲ್ಲಿ ವಾಹನದ ಮಾಲೀಕರು ಪ್ರಕರಣಕ್ಕೆ ಸ್ಪಂದಿಸದ ಕಾರಣ ಮುಂದಿನ ಕ್ರಮ ಕೈಗೊಳ್ಳುವಂತೆ ತಿಳಿಸಿರುತ್ತಾರೆ. 

ಈ ಪ್ರಕರಣದ ವಿಚಾರಣೆ ಸಮಯದಲ್ಲಿ ಅಭಿಯೋಜನಾ ಪರ ಸಾಕ್ಷಿ ಪಿಡಬ್ಲೂ -1 ವಿಚಾರಿಸಿಕೊಂಡಿದ್ದು , ಸಾಕ್ಷಿದಾರರಾದ 
ಶ್ರೀ ಎನ್. ಪರಮೇಶ್ವರಪ್ಪ , ಉಪ ವಲಯ ಅರಣ್ಯಾಧಿಕಾರಿ, ಶ್ರೀಗಂಧದ ಕೋಠಿ, ಶಿವಮೊಗ್ಗ ಇವರು ತಮ್ಮ ಸಾಕ್ಷಿಯಲ್ಲಿ ತಾನು ಆಗಸ್ಟ್ - 2006 ರಿಂದ 
ಜುಲೈ - 2012 ರವರೆಗೆ ವನಪಾಲಕನಾಗಿ ಅರಣ್ಯ ಸಂಚಾರಿ ದಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೆ. ದಿನಾಂಕ : 16 - 11 - 2007 ರಂದು ವಲಯ ಅರಣ್ಯಾಧಿಕಾರಿಗಳು 
ಮತ್ತು ಸಿಬ್ಬಂದಿಯವರೊಂದಿಗೆ ಶಿವಮೊಗ್ಗದಿಂದ ಸಾಗರದ ಕಡೆ ಗಸ್ತು ಮಾಡುತ್ತಾ ಗಾಡಿಕೊಪ್ಪದ ಸಮೀಪ ಸುಮಾರು ಬೆಳಿಗ್ಗೆ 8 - 45ರ ವೇಳೆಗೆ ಸಾಗರ 
ಕಡೆಯಿಂದ ಒಂದು ಬಿಳಿ ಬಣ್ಣದ ಟ್ರಾಕ್ಸ್ ವಾಹನ ಬರುತ್ತಿರುವುದನ್ನು ಕಂಡು ಇಲಾಖಾ ಸಿಬ್ಬಂದಿಯವರು ನಿಲ್ಲಿಸಲು ಸೂಚನೆ ನೀಡಿದಾಗ ವಾಹನ ಚಾಲಕ 
ವಾಹನವನ್ನು ರಸ್ತೆಯ ಬದಿಯಲ್ಲಿಯೇ ನಿಲ್ಲಿಸಿ ಆಸಾಮಿ ಓಡಲು ಆರಂಭಿಸಿದನು . ಕೂಡಲೇ ಇಲಾಖಾ ಸಿಬ್ಬಂದಿಯವರು ಅಸಾಮಿಯನ್ನು ಬೆನ್ನಟ್ಟಿ ಹಿಡಿದು 
ಟ್ರಾಕ್ಸ್ ವಾಹನದ ಬಳಿ ಬಂದು ಪರಿಶೀಲಿಸಿದಾಗ ವಾಹನದೊಳಗೆ ಬೀಟೆ ಸೈಜುಗಳು ಇದ್ದು, ಯಾವುದೇ ಇಲಾಖಾ ಛಾಪ ಗುರುತು ಕಂಡು ಬರಲಿಲ್ಲ. ಸದರಿ 
ಸೈಜುಗಳ ಬಗ್ಗೆ ಬಂದಿಸಿದ ಆಸಾಮಿಯ ಬಳಿ ವಿಚಾರಿಸಿದಾಗ ಇವುಗಳಿಗೆ ನನ್ನ ಬಳಿ ಯಾವುದೇ ರಹದಾರಿ ಇಲ್ಲವೆಂತಲು ಇದನ್ನು ಮೈಸವಳ್ಳಿಯಿಂದ 
ಶಿವಮೊಗ್ಗಕ್ಕೆ ಸಾಗಿಸುತ್ತಿರುವುದಾಗಿ ತಿಳಿಸಿದನು. ವಾಹನವು ಬಿಳಿ ಬಣ್ಣದ ಟೆಂಪೋಟ್ರಾಕ್ಸ್ ವಾಹನವಾಗಿದ್ದು, ನೋಂದಣಿ ಸಂಖ್ಯೆ : ಕೆಎ - 20 - ಎಂ - 4767 
ಆಗಿರುತ್ತದೆ. ಈ ಕೃತ್ಯವು ಅಕ್ರಮವೆಂದು ಪರಿಗಣಿಸಿ, ಸ್ಥಳದಲ್ಲಿ ಪ್ರಥಮ ವರ್ತಮಾನ ವರದಿ ಮತ್ತು ಮಹಜರ್ ಕ್ರಮ ಜರುಗಿಸಲಾಯಿತು. ಅಮೊ .43/2007 
08 ದಿನಾಂಕ : 16 - 11 - 2007 ಎಂದು ದಾಖಲು ಮಾಡಲಾಯಿತು. ನಂತರ ಬೀಟೆ ತುಂಡುಗಳನ್ನು ವಾಹನಕ್ಕೆ ತುಂಬಿಸಿ, ಬಂದಿಸಿದ ಆಸಾಮಿಯೊಂದಿಗೆ 


೯೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


ಮುಂದಿನ ಕ್ರಮದ ಬಗ್ಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ಇವರಲ್ಲಿ ಹಾಜರ್ ಪಡಿಸಲಾಯಿತು. ಆ ದಿನ 
ದಾಖಲಿಸಿದ ಪ್ರಥಮ ವರ್ತಮಾನ ವರದಿಯನ್ನು ನೋಡಿದ್ದು, ಅದನ್ನು ನಿಶಾನೆ ಪಿ1 ಅದರಲ್ಲಿರುವ ಸಾಕ್ಷಿ ಸಹಿ ನಿಶಾನೆ - ಪಿ1( ಎ) ಎಂದು ಮಹಜರನ್ನು 
ನಿಶಾನೆ ಪಿ2 ಎಂದು ಅದರಲ್ಲಿರುವ ಸಾಕ್ಷಿ ಸಹಿಯನ್ನು ನಿಶಾನೆ - ಪಿ2 ( ಎ ) ಎಂದು ಜಫ್ತು ವರದಿಯನ್ನು ನಿಶಾನೆ - ಪಿ3 ಎಂದು ಅದರಲ್ಲಿರುವ ಸ 
ನಿಶಾನೆ - ಪಿ3( ಎ) ಎಂದು ಗುರುತಿಸಲಾಯಿತು. ಆ ದಿನ ಜಪ್ತು ಮಾಡಿದ ವಾಹನ ಮತ್ತು ಮುದ್ದೆಮಾಲನ್ನು ನೋಡಿದರೆ ಗುರ್ತಿಸುತ್ತೇನೆ. ಸಾಕ್ಷಿ ಗುರುತಿಸಿದ 
ವಾಹನವನ್ನು ಎಂಒ ಎಂದು ಒಟ್ಟು 53 ಬೀಟೆ ತುಂಡುಗಳಿಗೆ ಒಟ್ಟು ಎಂಓ - 2 ಎಂದು ಗುರುತಿಸಲಾಯಿತು ಎಂಬುದಾಗಿ ಸಾಕ್ಷಿ ನುಡಿದಿರುತ್ತಾರೆ. 

ಅರ್ಜಿದಾರರ ಪರ ವಕೀಲರು ಗೈರು ಹಾಜರಾದ್ದರಿಂದ ಪಾಟಿ ಸವಾಲು ಇಲ್ಲ ಎಂದು ತೆಗೆದುಕೊಳ್ಳಲಾಯಿತು. ಅರ್ಜಿದಾರರಾಗಲೀ ಅವರ ಪರ 
ವಕೀಲರಾಗಲೀ ವಿಚಾರಣೆಗೆ ಹಾಜರಾಗದೇ ಇರುವುದರಿಂದ ಏಕ ಪಕ್ಷೀಯ ನಿರ್ಣಯ ಕೈಗೊಳ್ಳಲಾಯಿತು. 

ಈ ಪ್ರಕರಣದಲ್ಲಿ ಅಭಿಯೋಜನಾ ಪರ ಸಾಕ್ಷಿಯನ್ನು ಸಹಾಯಕ ಅಭಿಯೋಗ ನಿರ್ದೇಶಕರು ವಿಚಾರಿಸಿಕೊಂಡು ನಿಶಾನೆಗಳನ್ನು ಗುರುತಿಸಿರುತ್ತಾರೆ. 
ಸಾಕ್ಷಿದಾರರು ನೀಡಿರುವ ಹೇಳಿಕೆಗೂ ಹಾಗೂ ಪಂಚನಾಮೆಯಲ್ಲಿರುವ ಅಂಶಗಳು ಒಂದಕ್ಕೊಂದು ತಾಳೆಯಾಗಿರುತ್ತದೆ ಯಾವುದೇ ವ್ಯತಿರಿಕ್ತ ಹೇಳಿಕೆಗಳು 
ಬಂದಿರುವುದಿಲ್ಲ. ಅವರು ನುಡಿದ ಸಾಕ್ಷ್ಯವು ನಂಬುವಂತಾಗಿರುತ್ತದೆ. ಇದರಿಂದ ದಿನಾಂಕ : 16 - 11 -2007ರಂದು ಟೆಂಪೋಟ್ರಾಕ್ಟ್ ವಾಹನ ನೋಂದಣಿ 
ಸಂಖ್ಯೆ : ಕೆಎ -20 - ಎಂ - 4767 ವಾಹನದಲ್ಲಿ ಅಕ್ರಮವಾಗಿ ಬೀಟೆ ಸೈಜುಗಳ ಸಾಗಾಣಿಕೆಯಲ್ಲಿ ನಿರತವಾಗಿರುವುದು ದೃಢಪಡುತ್ತದೆ. 

ಅರ್ಜಿದಾರರ ಪರ ವಕೀಲರು ಹಾಗೂ ಅರ್ಜಿದಾರರಿಗೆ ಸಾಕಷ್ಟು ಕಾಲಾವಕಾಶವನ್ನು ನೀಡಿದಾಗ್ಯೂ ಕೂಡ ಮೇಲ್ಕಂಡ ಯಾವುದೇ ದಿವಸ 
ವಿಚಾರಣೆಗೆ ಹಾಜರಾಗಿ ಸಹಕರಿಸಿರುವುದಿಲ್ಲ ಇದರಿಂದ ಪ್ರಕರಣದ ಬಗ್ಗೆ ಅರ್ಜಿದಾರರಿಗೆ ಯಾವುದೇ ಆಸಕ್ತಿಯು ಇಲ್ಲವೆಂದು ಸ್ಪಷ್ಟವಾಗುತ್ತದೆ. ಅರಣ್ಯ ಕಾಯ್ದೆ 
ಸೆಕ್ಷನ್ 71 - ಎ ಪ್ರಕರಣದಲ್ಲಿ ಯಾವುದೇ ವಾಹನವು ಅಕ್ರಮ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದೆ ಎಂದು ಮೇಲ್ನೋಟಕ್ಕೆ ಅಭಿಯೋಜನೆ ಸಿದ್ಧಪಡಿಸಿದ ಮೇಲೆ 
ವಾಹನ ಮಾಲೀಕರು ತನ್ನ ತಿಳುವಳಿಕೆ ಇಲ್ಲದೇ ಅಥವಾ ತನ್ನ ಕೈಮೀರಿ ತಾನು ಎಲ್ಲಾ ಕಾಳಜಿ ವಹಿಸಿದ ನಂತರವೂ ಇಂತಹ ಅಪರಾಧದಲ್ಲಿ 
ಸಿಕ್ಕಿಹಾಕಿಕೊಂಡಿದೆ ಎಂದು ನಿಸ್ಸಂಶಯವಾಗಿ ಸಾಬೀತು ಪಡಿಸುವ ಸಂಪೂರ್ಣ ಬಾರ ಮಾಲೀಕರ ಮೇಲಿದ್ದು, ಮಾಲೀಕರಾಗಲೀ ಅಥವಾ ಸ್ವಾಧೀನ 
ಹೊಂದಿದವರಾಗಲೀ ವಾಹನವನ್ನು ಅಕ್ರಮ ಚಟುವಟಿಕೆಗಳಿಗೆ ತಮ್ಮ ತಿಳುವಳಿಕೆ ಬಾರದೇ ಉಪಯೋಗಿಸಲ್ಪಟ್ಟಿದೆ ಮತ್ತು ಈ ಅಕ್ರಮ ಚಟುವಟಿಕೆಗೆ 
ವಾಹನವನ್ನು ಉಪಯೋಗಿಸದಂತೆ ಅವಶ್ಯವಿರುವ ಎಲ್ಲಾ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆಂದು ಸಾಕ್ಷಾಧಾರದೊಂದಿಗೆ ಸಾಬೀತು 
ಪಡಿಸಬೇಕಾಗಿದ್ದು , ವಾಹನ ಮಾಲೀಕರು ಈ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲರಾಗಿರುತ್ತಾರೆ . 

ಈ ಸಂಬಂಧ ಸಹಾಯಕ ಅಭಿಯೋಗ ನಿರ್ದೇಶಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸುತ್ತಾ, ಈ ಪ್ರಾಧಿಕಾರದಿಂದ ಈಗಾಗಲೇ ಹಲವಾರು 
ಭಾರಿ ಕಾಲಾವಕಾಶವನ್ನು ನೀಡಲಾಗಿದ್ದರು ಸಹ ವಾಹನದ ಮಾಲೀಕರಾಗಲಿ ಅವರ ಪರ ವಕಾಲತ್ತು ಸಲ್ಲಿಸಿರುವ ವಕೀಲರಾಗಲೀ ಪ್ರಕರಣದ ವಿಚಾರಣೆಗೆ 
ಹಾಜರಾಗುತ್ತಿಲ್ಲವಾದ್ದರಿಂದ, ಕಾನೂನಿನ್ವಯ ಪ್ರಾಧಿಕಾರವು ಮುಂದಿನ ಕ್ರಮಕೈಗೊಳ್ಳಬಹುದೆಂದು ಮತ್ತು ಏಕಪಕ್ಷೀಯ ನಿರ್ಣಯ ಕೈಗೊಂಡು ಪ್ರಕರಣವನ್ನು 
ಮುಕ್ತಾಯಗೊಳಿಸುವಂತೆ ತಮ್ಮ ವಾದವನ್ನು ಮಂಡಿಸಿರುತ್ತಾರೆ. 

ಅಲ್ಲದೇ , ಪ್ರಕರಣವು 2007 ರಲ್ಲಿ ದಾಖಲಾಗಿದ್ದರಿಂದ, ಈಗಾಗಲೀ 06 ವರ್ಷ ಗತಿಸಿದ್ದು, ಇನ್ನು ಮುಂದುವರೆಸಿದರೆ ಅರ್ಥಹೀನ ಹಾಗೂ 
ಅನಾವಶ್ಯಕ ಕಾಲ ಹರಣವೆಂದು ತೀರ್ಮಾನಿಸಿಕೊಂಡು ಅಭಿಯೋಜನಾ ಪರ ಸಾಕ್ಷಾಧಾರವನ್ನು ಗಣನೆಗೆ ತೆಗೆದುಕೊಂಡು ದಿನಾಂಕ : 
16 -11- 2007ರಂದು ಸಂಖ್ಯೆ ಕೆಎ - 20 - ಎಂ - 4767 ವಾಹನದಲ್ಲಿ ಬೀಟೆ ಸೈಜುಗಳನ್ನು ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡಿರುವುದು ಸಂಬಂಧಪಟ್ಟ 
ದಾಖಲಾತಿಯಿಂದ ದೃಢಪಟ್ಟಿರುವುದರಿಂದ ಸದರಿ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸಮಂಜಸವೆಂದು ಕಂಡು ಬಂದಿರುವುದರಿಂದ ಈ 
ಆದೇಶ. 

ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಶ್ರೀ ಡಿ.ಎಲ್. ಗಣಪತಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ 
ಸಂಚಾರಿ ದಳ , ಶಿವಮೊಗ್ಗ ಆದ ನಾನು , ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71 - ಎ ರಂತೆ ಪ್ರದತ್ತವಾದ ಅಧಿಕಾರದಂತೆ ಈ ಪ್ರಕರಣದಲ್ಲಿ 
ವಶಪಡಿಸಿಕೊಂಡ ಟೆಂಪೋಟ್ರ್ಯಾಕ್ ನೋಂದಣಿ ಸಂಖ್ಯೆ : ಕೆಎ - 20 - ಎಂ - 4767 ಇಂಜಿನ್ ಸಂಖ್ಯೆ : 616969143783 ಚಾಸ್ತಿ ಸಂಖ್ಯೆ : ಟಿಎಕ್ಸ್ - 940884 
ಡಿ - 96 ಮತ್ತು ಬೀಟೆ ಸೈಜು 53 = 0.103 ಎಂ3 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಸರ್ಕಾರಕ್ಕೆ 
ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡಲು ಆದೇಶಿಸಿದ್ದೇನೆ. ಸದರಿ ವಾಹನ ಮತ್ತು ಬೀಟೆ ತುಂಡುಗಳು ಎಲ್ಲಾ ಋಣಭಾರದಿಂದ ವಿಮುಕ್ತವಾಗಿರುತ್ತದೆ. 

ಮುಟ್ಟುಗೋಲು ಹಾಕಿಕೊಂಡ ಬೀಟೆ ಸೈಜು 53 = 0.103 ಎಂ3 ಮುದ್ದೆಮಾಲನ್ನು ಈ ಪ್ರಕರಣದಲ್ಲಿ ಅಪಾದಿತರ ಮೇಲೆ ನಡೆಯುತ್ತಿರುವ 
ಕ್ರಿಮಿನಲ್ ಕೇಸ್ ಮುಕ್ತಾಯವಾಗುವವರೆವಿಗೂ ಕಾಯ್ದುಕೊಳ್ಳುವಂತೆ ಆದೇಶಿಸಿದೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ : 18 - 12 - 2013 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ . ಆದೇಶ ಹೊರಡಿಸಿದ ದಿನಾಂಕದಿಂದ 30 
ದಿವಸದೊಳಗೆ ವಾಹನದ ಭಾದ್ಯತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತರದೇ ಇದ್ದರೆ ಇದೇ ಅಂತಿಮ ಆ7 

ಈ ಆದೇಶವನ್ನು ದಿನಾಂಕ : 18- 12 - 2013 ರಂದು ಉಖಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಮುದ್ರಿಸಿ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಿ ಅನಂತರ ಈ ನ್ಯಾಯಾಲಯದ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಹೊರಡಿಸಿದ್ದೇನೆ. 

ಅನುಬಂಧ 
ಪಿರ್ಯಾದಿದಾರರ ಪರ ಸಾಕ್ಷಿಗಳ ವಿಚಾರಣೆ 

1. ಶ್ರೀ ಎನ್. ಪರಮೇಶ್ವರಪ್ಪ , ಉಪ ವಲಯ ಅರಣ್ಯಾಧಿಕಾರಿ .- ಪಿ. ಡಬ್ಲೂ - 1 
ಪಿರ್ಯಾದಿದಾರರ ಪರ ದಾಖಲಾತಿಗಳ ಪರಿಶೀಲನೆ : 

1. ಪ್ರಥಮ ವರ್ತಮಾನ ವರದಿ - ನಿಶಾನೆ - 1. 
2. ಸ್ಥಳ ಮಹಜರ್ -ನಿಶಾನೆ-2 
3. ಅಮಾನತ್ತು ವರದಿ - ನಿಶಾನೆ - 3 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


* 


೯೬೧ 


೯೬೧ 


4. ಕೆಎ - 20 - ಎಂ - 4767 ಟೆಂಪೋಟ್ರಾಕ್ ವಾಹನ - ಎಂಒ - 1 

5. ಬೀಟೆ ಸೈಜು 53 = 0 .103 ಎಂ3 - ಎಂಒ - 2 
ಅರ್ಜಿದಾರರ ಪರ ಸಾಕ್ಷಿಯ ವಿಚಾರಣೆ ಮತ್ತು ದಾಖಲಾತಿಗಳ ಪರಿಶೀಲನೆ : 
ಯಾವುದು ಇರುವುದಿಲ್ಲ 

ಡಿ.ಎಲ್ . ಗಣಪತಿ 
P . R . 81 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ ನ್ಯಾಯಾಲಯ , ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ 

ಸಂಖ್ಯೆ : ಎ1. 71ಎ.ಅಮೊ .57/ 10 - 11, ದಿನಾಂಕ : 22ನೇ ಜನವರಿ 2014, 
ಉಪಸ್ಥಿತರು : ಶ್ರೀ ಡಿ.ಎಲ್. ಗಣಪತಿ, 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 
ಪಿರ್ಯಾದಿ : ವನಪಾಲಕ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ, ( ಪರವಾಗಿ, ಸಹಾಯಕ ಅಭಿಯೋಗ ನಿರ್ದೇಶಕರು, ಶಿವಮೊಗ್ಗ) 

ಅರ್ಜಿದಾರರು ಇಲ್ಲಾ 
ಪ್ರಸ್ತಾವನೆ : 

ದಿನಾಂಕ : 27 - 10 - 2010 ರಂದು ಒಂದು ಮಾರುತಿ ಒಮ್ಮೆ ವಾಹನ ನೊಂದಣಿ ಸಂಖ್ಯೆ : ಜಿಎ - 06 - ಎ -1377 ರಲ್ಲಿ ಒಂದು ಸಾಗುವಾನಿ 
ಮಂಚ ಮತ್ತು ಬೀಟೆ ಸೈಜುಗಳು ಒಟ್ಟು 10 = 0.092 ಎಂ3 ನ್ನು ಯಾವುದೇ ತರಹದ ರಹದಾರಿ ಇಲ್ಲದೇ ಶಿವಮೊಗ್ಗದಿಂದ ಪರದಾಳ್ ಗೆ ಹೋಗುವ 
ರಸ್ತೆಯಲ್ಲಿ ಹನುಮಂತಾಪುರದ ಬಳಿ ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ವನಪಾಲಕರು, ಅರಣ್ಯ ಸಂಚಾರಿ ದಳ , ಶಿವಮೊಗ್ಗ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ 
ವಾಹನ ಹಾಗೂ ಒಂದು ಸಾಗುವಾನಿ ಮಂಚ ಮತ್ತು ಬೀಟೆ ಸೈಜುಗಳನ್ನು ಸರ್ಕಾರದ ಪರ ಅಮಾನತ್ತು ಪಡಿಸಿಕೊಂಡು ಪಂಚನಾಮೆ ಕ್ರಮ ಜರುಗಿಸಿ 
ವಾಹನ ಮತ್ತು ಸಾಗುವಾನಿ ಮಂಚ ಮತ್ತು ಬೀಟೆ ಸೈಜುಗಳ ಬಗ್ಗೆ ಅರಣ್ಯ ಮೊಕದ್ದಮೆ ಸಂಖ್ಯೆ : 57 /10 - 11 ನ್ನು ದಾಖಲು ಮಾಡಿಕೊಂಡು, ಈ ಪ್ರಕರಣಕ್ಕೆ 
ಸಂಬಂಧಪಟ್ಟಂತೆ ಅಸಾಮಿ ಪತ್ತೆಯಾಗಿರುವುದಿಲ್ಲವೆಂದು ತಿಳಿಸುತ್ತಾ, ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ವಾಹನ ಮತ್ತು ಸಾಗುವಾನಿ ಒಂದು ಮಂಚ 
ಮತ್ತು ಬೀಟೆ ಸೈಜುಗಳನ್ನು 1963ನೇ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 71- ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುವಂತೆ ವಲಯ ಅರಣ್ಯಾಧಿಕಾರಿಗಳು, 
ಅರಣ್ಯ ಸಂಚಾರಿ ದಳ , ಶಿವಮೊಗ್ಗ ಇವರು ಈ ಪ್ರಾಧಿಕಾರಕ್ಕೆ ಹಾಜರ್‌ ಪಡಿಸಿರುತ್ತಾರೆ. 

ಅನಂತರ ಈ ಪ್ರಕರಣದ ವಿಚಾರಣಾ ಹಂತದಲ್ಲಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ವಾಹನದ ಮಾಲೀಕರನ್ನು ತಿಳಿದುಕೊಳ್ಳುವ ಬಗ್ಗೆ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರಲ್ಲಿ ಪತ್ರ ವ್ಯವಹರಿಸಿದ್ದು, ಅಲ್ಲದೇ ಇದೇ ಸಮಯದಲ್ಲಿ ವಾಹನದ ಮೇಲೆ ಮಾಲೀಕತ್ವ ಹೊಂದಿದ ಇತರೆ ವ್ಯಕ್ತಿಗಳು 
ಯಾರಾದರು ಇದ್ದರೆ ಹಾಜರಾಗುವಂತೆ ಪ್ರಕಟಣೆಯನ್ನು ದಿನಾಂಕ : 21 - 11 - 2010ರ ಹೊಸದಿಗಂತ ಮತ್ತು ದಿನಾಂಕ : 21 - 11- 2010ರ ವಿಜಯ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಪ್ರಚಾರ ಪಡಿಸಿ ಪ್ರಕಟಿಸಲಾಗಿತ್ತು. 

ಅನಂತರ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನದ ಮಾಲೀಕರನ್ನು ತಿಳಿದುಕೊಳ್ಳುವ ಬಗ್ಗೆ ವಾಹನದ ನೋಂದಣಿ ಸಂಖ್ಯೆಯ ಕುರಿತಾಗಿ 
ಡೈರಕ್ಟರ್ ಆಫ್ ಟ್ರಾನ್ನೊರ್ಟ , ಗೋವಾ, ಪಣಜಿ ಮತ್ತು ಸಾರಿಗೆ ಅಧಿಕಾರಿಗಳು ಶಿವಮೊಗ್ಗ ಇವರಲ್ಲಿ ಪತ್ರ ವ್ಯವಹರಿಸಿದಾಗ, ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ಶಿವಮೊಗ್ಗ ಇವರು ಬಿ ವರದಿಯನ್ನು ಕಳುಹಿಸಿಕೊಟ್ಟು ವಾಹನವು ದಿನಾಂಕ : 15 - 04 - 2009 ರಿಂದ ಫೈರೋಜ್ ಖಾನ್ ಬಿನ್ ಷಬ್ಲಿ‌ 
ಖಾನ್, ನಂ . 33, ಅರಿನಕೊಪ್ಪ, ಹಾರಳ್ಳಿ ಅಂಚೆ, ಶಿವಮೊಗ್ಗ ತಾಲ್ಲೂಕು ಇವರ ಹೆಸರಿನಲ್ಲಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ . ಅದರಂತೆ ಫೈರೋಜ್ ಖಾನ್ 
ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ : 21 - 08 - 2013 , 19 - 09 - 2013 ರಂದು ಕಾರಣ ಕೇಳುವ ಪತ್ರವನ್ನು ಜಾರಿ ಮಾಡಿದ್ದು, ಪತ್ರ ಸ್ವೀಕರಿಸಿದ್ದರೂ ಸಹ 
ಯಾವುದೇ ಉತ್ತರವನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ಕೊನೆಯದಾಗಿ 16 - 11 -2013 ರಂದು ಮೊತ್ತೊಮ್ಮೆ ಕಾರಣ ಕೇಳುವ ಪತ್ರವನ್ನು ನೀಡಿದ್ದು, 
ಜಾರಿಯಾಗದೇ ವಾಪಸ್ಸು ಬಂದಿರುತ್ತದೆ. 

ಈ ಮಧ್ಯೆ ಪ್ರಕರಣದ ವಿಚಾರಣೆ ಸಮಯದಲ್ಲಿ ಅಭಿಯೋಜನಾ ಪರ ಸಾಕ್ಷಿ ಪಿಡಬ್ಲೂ - 1 ರವರನ್ನು ದಿನಾಂಕ : 18 -12 - 2013 ರಂದು 
ವಿಚಾರಿಸಿಕೊಂಡಿದ್ದು, ಸಾಕ್ಷಿದಾರರಾದ ಶ್ರೀ ಹೆಚ್. ಚೆನ್ನವೀರಪ್ಪ , ನಿವೃತ್ತಿ ಉಪ ವಲಯ ಅರಣ್ಯಾಧಿಕಾರಿ , ಗೊಂದಿಚಟ್ನಳ್ಳಿ ಅಂಚೆ ಇವರು ತಮ್ಮ ಸಾಕ್ಷಿಯಲ್ಲಿ 
ತಾನು 2005 ರಿಂದ ಡಿಸೆಂಬರ್ - 2010 ರವರೆಗೆ ವನಪಾಲಕನಾಗಿ ಅರಣ್ಯ ಸಂಚಾರಿ ದಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೆ . ದಿನಾಂಕ : 27 -10 -2010 ರಂದು 
ಬಾತ್ತಿ ಮೇರೆಗೆ ಅಧೀನ ಸಿಬ್ಬಂದಿಯವರೊಂದಿಗೆ ಗಸ್ತು ಮಾಡಿಕೊಂಡು ಪುರದಾಳ್ ಹೋಗುವ ರಸ್ತೆಯ ಹನುಮಂತಾಪುರ ಬಳಿ ಸಾಗುತ್ತಿರುವಾಗ 
ಪರದಾಳ್ ಕಡೆಯಿಂದ ಶಿವಮೊಗ್ಗ ಕಡೆಗೆ ಬರುತ್ತಿದ್ದ ಬಿಳಿ ಬಣ್ಣದ ಓಮಿನಿಯನ್ನು ವಾಹನವನ್ನು ದೂರದಲ್ಲಿಯೇ ನಿಲ್ಲಿಸಿ ಪರಾರಿಯಾದರು. ಇಲಾಖೆಯವರು 
ಎಷ್ಟೆ ಬೆನ್ನಟ್ಟಿದ್ದರೂ ಸಹ ಸಿಗಲಿಲ್ಲ. ನಂತರ ವಾಹನದ ಬಳಿ ಬಂದು ಪರಿಶೀಲಿಸಿದಾಗ ವಾಹನವು ಜಿಎ - 06 - ಎ -1377 ಎಂಬುದಾಗಿದ್ದು, ವಾಹನದೊಳಗೆ 
ಸಾಗುವಾನಿ ಜಾತಿಯ ಮಂಚ ಮತ್ತು ಬೀಟೆ ಜಾತಿಯ ಸೈಜುಗಳು ಇದ್ದು, ಯಾವುದೇ ಇಲಾಖಾ ಛಾಪ ಗುರುತು ಕಂಡು ಬರಲಿಲ್ಲ. ಈ ಕೃತ್ಯವು 
ಅಕ್ರಮವೆಂದು ಪರಿಗಣಿಸಿ, ಸ್ಥಳದಲ್ಲಿ ಪ್ರಥಮ ವರ್ತಮಾನ ವರದಿ ಮತ್ತು ಮಹಜರ್ ಕ್ರಮ ಜರುಗಿಸಲಾಯಿತು. ಅಮೊ .57 /2010 - 11 , ದಿನಾಂಕ : 27 -10 
2010 ಎಂದು ದಾಖಲು ಮಾಡಿಕೊಂಡು ಮುಂದಿನ ಕ್ರಮದ ಬಗ್ಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ಇವರಲ್ಲಿ 
ಹಾಜರ್‌ ಪಡಿಸಲಾಯಿತು. ಆ ದಿನ ದಾಖಲಿಸಿದ ಪ್ರಥಮ ವರ್ತಮಾನ ವರದಿಯನ್ನು ನೋಡಿದ್ದು, ಅದನ್ನು ನಿಶಾನೆ ಪಿ1 ಅದರಲ್ಲಿರುವ ಸಾಕ್ಷಿ ಸಹಿ ನಿಶಾನೆ 
ಪಿ1( ಎ) ಎಂದು ಮಹಜರನ್ನು ನಿಶಾನೆ ಪಿ2 ಎಂದು ಅದರಲ್ಲಿರುವ ಸಾಕ್ಷಿ ಸಹಿಯನ್ನು ನಿಶಾನೆ - ಪಿ2 ( ಎ) ಎಂದು ಜಪ್ತು ವರದಿಯನ್ನು ನಿಶಾನೆ- ಪಿ3 ಎಂದು 
ಅದರಲ್ಲಿರುವ ಸಾಕ್ಷಿ ಸಹಿಯನ್ನು ನಿಶಾನೆ - ಪಿ3( ಎ) ಎಂದು ಗುರುತಿಸಲಾಯಿತು. ಆ ದಿನ ಜಪ್ತು ಮಾಡಿದ ವಾಹನ ಮತ್ತು ಮುದ್ದೆಮಾಲನ್ನು ನೋಡಿದರೆ 
ಗುರ್ತಿಸುತ್ತೇನೆ. ಸಾಕ್ಷಿ ಗುರುತಿಸಿದ ವಾಹನವನ್ನು ಎಂಒ ಎಂದು ಸಾಗುವಾನಿ ಮಂಚಕ್ಕೆ ಎಂಓ - 2 ಎಂದು ಮತ್ತು ಒಟ್ಟು 10 ಬೀಟೆ ತುಂಡುಗಳಿಗೆ ಎಂಓ -3 
ಎಂದು ಗುರುತಿಸಲಾಗಿದೆ. 


೯೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


ಅರ್ಜಿದಾರರು ಗೈರು ಹಾಜರಾದ್ದರಿಂದ ಪಾಟಿ ಸವಾಲು ಇಲ್ಲ ಎಂದು ತೆಗೆದುಕೊಂಡು ಏಕ ಪಕ್ಷೀಯ ನಿರ್ಣಯ ಕೈಗೊಳ್ಳಲಾಯಿತು. 

ಈ ಪ್ರಕರಣದಲ್ಲಿ ಅಭಿಯೋಜನಾ ಪರ ಸಾಕ್ಷಿಯನ್ನು ಸಹಾಯಕ ಅಭಿಯೋಗ ನಿರ್ದೇಶಕರು ವಿಚಾರಿಸಿಕೊಂಡು ನಿಶಾನೆಗಳನ್ನು ಗುರುತಿಸಿರುತ್ತಾರೆ. 
ಸಾಕ್ಷಿದರರು ನೀಡಿರುವ ಹೇಳಿಕೆಗೂ ಹಾಗೂ ಪಂಚನಾಮೆಯಲ್ಲಿರುವ ಅಂಶಗಳು ಒಂದಕ್ಕೊಂದು ತಾಳೆಯಾಗಿರುತ್ತದೆ ಯಾವುದೇ ವ್ಯತಿರಿಕ್ತ ಹೇಳಿಕೆಗಳು 
ಬಂದಿರುವುದಿಲ್ಲ. ಅವರು ನುಡಿದ ಸಾಕ್ಷ್ಯವು ನಂಬುವಂತಾಗಿರುತ್ತದೆ. ಇದರಿಂದ ದಿನಾಂಕ : 27 - 10 -2010 ರಂದು ಮಾರುತಿ ವ್ಯಾನ್ ವಾಹನ ನೋಂದಣಿ 
ಸಂಖ್ಯೆ : ಜಿಎ - 06 - ಎ - 1377 ವಾಹನದಲ್ಲಿ ಅಕ್ರಮವಾಗಿ ಸಾಗುವಾನಿ ಜಾತಿಯ ಮಂಚ ಬೀಟೆ ಸೈಜುಗಳನ್ನು ಸಾಗಾಣಿಕೆಯಲ್ಲಿ ನಿರತವಾಗಿರುವುದು 
ದೃಢಪಡುತ್ತದೆ. 

ಅರ್ಜಿದಾರರಿಗೆ ಸಾಕಷ್ಟು ಕಾಲಾವಕಾಶವನ್ನು ನೀಡಿದಾಗ್ಯೂ ಕೂಡ ವಿಚಾರಣೆಗೆ ಹಾಜರಾಗಿ ಸಹಕರಿಸಿರುವುದಿಲ್ಲ . ಇದರಿಂದ ಪ್ರಕರಣದ ಬಗ್ಗೆ 
ಅರ್ಜಿದಾರರಿಗೆ ಯಾವುದೇ ಅಸಕ್ತಿಯು ಇಲ್ಲವೆಂದು ಸ್ಪಷ್ಟವಾಗುತ್ತದೆ. ಅರಣ್ಯ ಕಾಯ್ದೆ ಸೆಕ್ಷನ್ 71 - ಎ ಪ್ರಕರಣದಲ್ಲಿ ಯಾವುದೇ ವಾಹನವು ಅಕ್ರಮ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿದೆ ಎಂದು ಮೇಲ್ನೋಟಕ್ಕೆ ಅಭಿಯೋಜನೆ ಸಿದ್ಧಪಡಿಸಿದ ಮೇಲೆ ವಾಹನ ಮಾಲೀಕರು ತನ್ನ ತಿಳುವಳಿಕೆ ಇಲ್ಲದೇ ಅಥವಾ ತನ್ನ 
ಕೈಮೀರಿ ತಾನು ಎಲ್ಲಾ ಕಾಳಜಿ ವಹಿಸಿದ ನಂತರವೂ ಇಂತಹ ಅಪರಾಧದಲ್ಲಿ ಸಿಕ್ಕಿಹಾಕಿಕೊಂಡಿದೆ ಎಂದು ನಿಸ್ಸಂಶಯವಾಗಿ ಸಾಬೀತು ಪಡಿಸುವ ಸಂಪೂರ್ಣ 
ಬಾರ ಮಾಲೀಕರ ಮೇಲಿದ್ದು, ಮಾಲೀಕರಾಗಲೀ ಅಥವಾ ಸ್ವಾಧೀನ ಹೊಂದಿದವರಾಗಲೀ ವಾಹನವನ್ನು ಅಕ್ರಮ ಚಟುವಟಿಕೆಗಳಿಗೆ ತಮ್ಮ ತಿಳುವಳಿಕೆ 
ಬಾರದೇ ಉಪಯೋಗಿಸಲ್ಪಟ್ಟಿದೆ ಮತ್ತು ಈ ಅಕ್ರಮ ಚಟುವಟಿಕೆಗೆ ವಾಹನವನ್ನು ಉಪಯೋಗಿಸದಂತೆ ಅವಶ್ಯವಿರುವ ಎಲ್ಲಾ ಮುನ್ನೆಚ್ಚರಿಕೆಯನ್ನು 
ತೆಗೆದುಕೊಂಡಿದ್ದಾರೆಂದು ಸಾಕ್ಷಾಧಾರದೊಂದಿಗೆ ಸಾಬೀತು ಪಡಿಸಬೇಕಾಗಿದ್ದು , ವಾಹನ ಮಾಲೀಕರು ಈ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲರಾಗಿರುತ್ತಾರೆ. 

ಈ ಸಂಬಂಧ ಸಹಾಯಕ ಅಭಿಯೋಗ ನಿರ್ದೇಶಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸುತ್ತಾ, ಅರ್ಜಿದಾರರಿಗೆ ಸಾಕಷ್ಟು ಕಾಲಾವಕಾಶವನ್ನು 
ನೀಡಿದಾಗ್ಯೂ ಕೂಡ ಹಾಜರಾಗುತ್ತಿಲ್ಲವಾದ್ದರಿಂದ, ಕಾನೂನಿನ್ವಯ ಪ್ರಾಧಿಕಾರವು ಮುಂದಿನ ಕ್ರಮಕೈಗೊಳ್ಳಬಹುದೆಂದು ಮತ್ತು ಏಕಪಕ್ಷೀಯ ನಿರ್ಣಯ 
ಕೈಗೊಂಡು ಮುದ್ದೆಮಾಲುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ತಮ್ಮ ವಾದವನ್ನು ಮಂಡಿಸಿರುತ್ತಾರೆ. 

- ಅಭಿಯೋಜನಾ ಪರ ಸಾಕ್ಷಾಧಾರವನ್ನು ಗಣನೆಗೆ ತೆಗೆದುಕೊಂಡು ದಿನಾಂಕ: 27 - 10 - 2010 ರಂದು ಸಂಖ್ಯೆ ಜಿಎ - 06 - ಎ -1377 ವಾಹನದಲ್ಲಿ 
ಸಾಗುವಾನಿ ಮಂಚ ಮತ್ತು ಬೀಟೆ ಸೈಜುಗಳನ್ನು ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡಿರುವುದು ಸಂಬಂಧಪಟ್ಟ ದಾಖಲಾತಿಯಿಂದ 
ದೃಢಪಟ್ಟಿರುವುದರಿಂದ ಸದರಿ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸಮಂಜಸವೆಂದು ಕಂಡು ಬಂದಿರುವುದರಿಂದ ಈ ಆದೇಶ. 

ಆದೇಶ 
- ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಶ್ರೀ ಡಿ .ಎಲ್. ಗಣಪತಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ 
ಸಂಚಾರಿ ದಳ, ಶಿವಮೊಗ್ಗ ಆದ ನಾನು, ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71 - ಎ ರಂತೆ ಪ್ರದತ್ತವಾದ ಅಧಿಕಾರದಂತೆ ಈ ಪ್ರಕರಣದಲ್ಲಿ 
ವಶಪಡಿಸಿಕೊಂಡ ಮಾರುತಿ ಓಮಿನಿ ನೋಂದಣಿ ಸಂಖ್ಯೆ : ಜಿಎ - 06 - ಎ - 1377 ಇಂಜಿನ್ ಸಂಖ್ಯೆ : ಗೋಚರಿಸುತ್ತಿಲ್ಲ . ಚಾಸ್ತಿ ಸಂಖ್ಯೆ : 
ಎಸ್. ಟಿ. 91.140844 ಮತ್ತು ಒಂದು ಸಾಗುವಾನಿ ಮಂಚ ಮತ್ತು ಬೀಟೆ ಸೈಜು 10 =0.092 ಎಂ3 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, 
ಮುಟ್ಟುಗೋಲು ಹಾಕಿಕೊಂಡ ಮುದ್ದೆಮಾಲುಗಳನ್ನು ಸರ್ಕಾರಕ್ಕೆ ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡಲು ಆದೇಶಿಸಿದ್ದೇನೆ. ಸದರಿ ವಾಹನ ಮತ್ತು 
ಮುದ್ದೆಮಾಲುಗಳು ಎಲ್ಲಾ ಋಣಭಾರದಿಂದ ವಿಮುಕ್ತವಾಗಿರುತ್ತದೆ . 

ಈ ಆದೇಶವು ಈ ದಿನ ಅಂದರೆ ದಿನಾಂಕ : 22 - 01 - 2014 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ ದಿನಾಂಕದಿಂದ 30 
ದಿವಸದೊಳಗೆ ವಾಹನದ ಬಾಧ್ಯತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತರದೇ ಇದ್ದರೆ ಇದೇ ಅಂತಿಮ ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವನ್ನು ದಿನಾಂಕ : 22 -01 - 2014 ರಂದು ಉಸ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಮುದ್ರಿಸಿ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಿ ಅನಂತರ ಈ ನ್ಯಾಯಾಲಯದ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಹೊರಡಿಸಿದ್ದೇನೆ. 

ಅನುಬಂಧ 
ಪಿರ್ಯಾದಿದಾರರ ಪರ ಸಾಕ್ಷಿಗಳ ವಿಚಾರಣೆ : 

1. ಶ್ರೀ ಹೆಚ್ . ಚೆನ್ನವೀರಪ್ಪ , ನಿವೃತ್ತ ಉಪ ವಲಯ ಅರಣ್ಯಾಧಿಕಾರಿ - ಪಿ. ಡಬ್ಲೂ -l 
ಪಿರ್ಯಾದಿದಾರರ ಪರ ದಾಖಲಾತಿಗಳ ಪರಿಶೀಲನೆ : 

1. ಪ್ರಥಮ ವರ್ತಮಾನ ವರದಿ - ನಿಶಾನೆ -1 
2 . ಸ್ಥಳ ಮಹಜರ್ - ನಿಶಾನೆ - 2 
3. ಅಮಾನತ್ತು ವರದಿ - ನಿಶಾನೆ -3 
4. ಜಿಎ - 06 - ಎ - 1377 ಮಾರುತಿ ಓಮಿನಿ ವ್ಯಾನ್ - ಎಂಒ -1 
5. ಒಂದು ಸಾಗುವಾನಿ ಮಂಚ - ಎಂಒ - 2 

6, ಬೀಟೆ ಸೈಜು 10 = 0.092 ಎಂ3 - ಎಂ -3 . 
ಅರ್ಜಿದಾರರ ಪರ ಸಾಕ್ಷಿಯ ವಿಚಾರಣೆ ಮತ್ತು ದಾಖಲಾತಿಗಳ ಪರಿಶೀಲನೆ : 
ಯಾವುದು ಇರುವುದಿಲ್ಲ. 

ಡಿ.ಎಲ್ . ಗಣಪತಿ 
P . R . 103 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 


೯೬೩ 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ. 
ವಿಷಯ :- ಸ್ಥಗಿತಗೊಂಡಿರುವ ಕಥೆಗುದ್ದು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ . ಚಿತ್ರದುರ್ಗ ತಾಲ್ಲೂಕು ಇದನ್ನು 1959 

ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ : ಸನಿ:30: 

ಸಮಾಪನೆ/2012 -13 ದಿನಾಂಕ:23 - 12 - 2013 . 
2 . ಈ ಕಛೇರಿಯ ಕಾರಣ ಕೇಳಿ ನೋಟೀಸು ದಿನಾಂಕ:26 - 12 - 2013. 

3, ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾ . ಇವರ ಪತ್ರದ ದಿನಾಂಕ: 13 - 02 - 2014, 
ಪ್ರಸ್ತಾವನೆ : - 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಕಡ್ಲೆಗುದ್ದು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ . ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ : ಸನಿ30/ ಆರ್‌ಜಿಎನ್ /26139 / 99 - 2000 
ದಿನಾಂಕ:01 - 06 - 1999 ರಂದು ನೋಂದಣಿಯಾಗಿರುತ್ತದೆ. ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ 
ಆಡಳಿತ ಮಂಡಳಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ವೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ ( 2 ) ರಲ್ಲಿ ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ ( 3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನ:ಶ್ವೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಂಘವನ್ನು ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡಂತೆ ಆದೇಶಿಸಿದೆ. 

ನಂ : ಡಿಆರ್‌ಡಿ: ಸಮಾಪನೆ/ ಸಿಆರ್ /126 / 2013 - 14 , ದಿನಾಂಕ: 19 - 02 - 2014, 

* ಆದೇಶ ” 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 ( 2) ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ನಂ : ಸಿಓ /201/ ಸಿಎಲ್‌ಎಂ: 2010 ಬೆಂಗಳೂರು ದಿನಾಂಕ : 17 - 02 - 2011 ಹಾಗೂ ಕ್ರಮಾಂಕ: ಸಿಒ / 39 /ಸಿಎಲ್ಎಂ/ 2010 ದಿನಾಂಕ: 
04 - 07 - 2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಜಿ. ಓಬನಾಯಕ, ಸಹಕಾರ ಸಂಘಗಳ ಉಪನಿಬಂಧಕರು , ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ 
ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ಕಥೆಗುದ್ದು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ . ಚಿತ್ರದುರ್ಗ ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 ( ) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ 
ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು 
ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು ಹಾಗೂ ನಿಬಂಧಕರ ಸುತ್ತೋಲೆಗೆ ಅನುಗುಣವಾಗಿ ಸಂಘದ ಆಸ್ತಿ 
ಜವಾಬ್ದಾರಿ ವಿಲೇವಾರಿ ಮಾಡಿ ನೋಂದಣಿ ರದ್ಧತಿಗೆ ಪ್ರಸ್ತಾವೆ ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 19 - 02 - 2014 ರಂದು ಹೊರಡಿಸಿರುತ್ತೇನೆ. 
PR165 . 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC.10 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ ಸರ್ಕಾರಿ ಕೇಂದ್ರ ಪುಸ್ತಕ ಮಳಿಗೆ, ಬಹುಮಹಡಿ ಕಟ್ಟಡ, 

ಬೆಂಗಳೂರು-560 001 
ಸಂ : ಸಕೇಪಮ / ದಾವಿ/ 146 / 13 - 14 , ದಿನಾಂಕ : 22 - 03 - 2014 . 

ಅಧಿಸೂಚನೆ | 
2013 - 14ನೇ ಸಾಲಿನ ಆರ್ಥಿಕ ವರ್ಷದ ವಾರ್ಷಿಕ ದಾಸ್ತಾನು ಪರಿಶೀಲನೆಯ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ಸರ್ಕಾರಿ ಕೇಂದ್ರ ಪುಸ್ತಕ 
ಮಳಿಗೆಯಲ್ಲಿ ದಿನಾಂಕ: 01 - 04 - 2014ರಿಂದ 26 - 04 - 2014ರ ವರೆಗೆ ಎಲ್ಲಾ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ಕಛೇರಿಗಳಿಗೆ ಪುಸ್ತಕ ಮತ್ತು ಪ್ರಕಟಣೆಗಳ 
ಮಾರಾಟವನ್ನು ನಿಲ್ಲಿಸಲಾಗಿದೆ . ಎಂದು ಈ ಮೂಲಕ ತಿಳಿಯಪಡಿಸಿದೆ. 

ಎಂ . ರವಿಶಂಕರ್ 

ನಿರ್ದೇಶಕರು 
OFFICE OF THE DIRECTOR OF PRINTING , STATIONERY AND PUBLICATIONS , GOVERNMENT 
CENTRAL BOOK DEPOT , M .S .BUILDING , BANGALORE -560 001 . 

NOTIFICATION 

NO . GCBD / STORE/146/13- 14 , DATED : 22/03/2014 
It is hereby notified for the information of all public and Government Offices that there will be no sales of Books & publications 
From the Government Book Depot , Bangalore from Date : 01- 04 - 2014 to 26 -04 - 2014 (both days inclusive ) on account of Annual stock 
verification for the financial year 2013 - 14 . 
PR.203 

M . Ravishankar, 

Director . 
SC .50 


೯೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

ಭಾಗ ೩ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 06 ಭಾನಿವಿ 2014 , ಬೆಂಗಳೂರು, ದಿನಾಂಕ: 06.02. 2014 
ವಿಷಯ : ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್- ಎ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01.01.2014ರಲ್ಲಿರುವಂತೆ ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ: ಭಾಷಾಂತರ ನಿರ್ದೇಶಕರ ಪತ್ರ ಸಂಖ್ಯೆ : ಭಾನಿ 5/ ಆಡಳಿತ/ ಗ್ರೂಪ್‌ಎ / ಜೈಪಟ್ಟಿ/2014 , ದಿನಾಂಕ : 08 .01.2014 . 

ಕರ್ನಾಟಕ ಸರ್ಕಾರಿ ನೌಕರರ(ಜೇಷ್ಠತಾ ) ನಿಯಮಗಳು , 1957ರ 10ನೇ ನಿಯಮದ(1) ನೇ ಉಪ- ನಿಯಮದನ್ವಯ ಭಾಷಾಂತರ 
ನಿರ್ದೇಶನಾಲಯದ ಗ್ರೂಪ್- ಎ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01. 01.2014ರಲ್ಲಿರುವಂತೆ ಅನುಬಂಧದಲ್ಲಿ ಲಗತ್ತಿಸಿ ಪ್ರಕಟಿಸಿದೆ . ಸದರಿ 
ಜೇಷ್ಟತಾ ಪಟ್ಟಿಯಿಂದ ಬಾಧಿತ ಅಭ್ಯರ್ಥಿಗಳಿಂದ ಆಕ್ಷೇಪಣೆ ಹಾಗೂ ಸಲಹೆಗಳು ಇದ್ದಲ್ಲಿ , ಸರ್ಕಾರದ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳು ಮತ್ತು 
ಶಾಸನ ರಚನೆ ಇಲಾಖೆ, ಕೊಠಡಿ ಸಂಖ್ಯೆ:136, ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸಲು 15 ದಿನಗಳ ಕಾಲಾವಕಾಶ 
ನೀಡಲಾಗಿದೆ. 


ಅನುಬಂಧ 


#( 


ದಿನಾಂಕ: 01.01.2014ರಲ್ಲಿ ಇರುವಂತೆ ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್- ಎ ಅಧಿಕಾರಿಗಳ ಕರಡು ಜೇಷ್ಠತಾ ಪಟ್ಟಿ 
ಅಧಿಕಾರಿಯ ನೇರ ನೇಮಕಾತಿ/ ಮೀಸಲಾತಿ/ 

ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ/ 
ಹೆಸರು ಮುಂಬಡ್ತಿ ಇತರೆ ವರ್ಗ ದಿನಾಂಕ 

ದಿನಾಂಕ 

ಮುಂಬಡ್ತಿ ಜೇಷ್ಠತೆಗೆ ನೈಜವಾದ 

ಹೊಂದಿದ ದಿನಾಂಕ | ಅರ್ಹತಾ ದಿನಾಂಕ 

ಗ್ರೂಪ್ ಎ 
ನಿರ್ದೇಶಕರು ( ರೂ .40050 - 1050 - 45300 -1200 - 52500 - 1350 -56550) 
1. | ವೀರಭದ್ರಸ್ವಾಮಿ | ಮುಂಬಡ್ತಿ | ಪರಿಶಿಷ್ಟ ಜಾತಿ | 15.07.1954 | 07.12.1983 | 10.04 .2013 10.04.2013 
ಉಪ ನಿರ್ದೇಶಕರು ( ರೂ .36300 - 900 - 3000 - 1050 - 45300 -1200 -52500 - 1350 - 53850) 

( ಐ . ಎಂ . ಕಂಬಳಿ ಮುಂಬಡ್ತಿ ಸಾಮಾನ್ಯ | 05 . 08.1958 14 . 06 .1983 | 11. 01.2012 11 . 01.2012 
2 . ಜಿ . ಮಹದೇವ್ | ಮುಂಬಡ್ತಿ | ಸಾಮಾನ್ಯ | 17. 05.1955 | 12.12.1983 06.11 .2012 | 06 .11.2012 

ಸಹಾಯಕ ನಿರ್ದೇಶಕರು ( ರೂ .28100 - 700 - 28800 - 800 - 33200 - 900 - 39000 - 1050 - 45300 - 1200 - 50100) 
1. | ಎಂ . ವೆಂಕಟೇಶ ಮುಂಬಡ್ತಿ ಪರಿಶಿಷ್ಟ ಜಾತಿ 12 .11.1968 | 25. 01.1999 | 11.01.2012 | 11.01. 2012 

ಎಂ . ನಾರಾಯಣಸ್ವಾಮಿ ಮುಂಬಡ್ತಿ ಪರಿಶಿಷ್ಟ ಪಂಗಡ 01 . 06.1972 | 31.11. 2003 27.06. 2012 27. 06.2012 
ಕೆ.ಉಮಾಲಕ್ಷ್ಮಿ ಮುಂಬಡ್ತಿ ಪರಿಶಿಷ್ಟ ಜಾತಿ | 09 .07 .1970 | 25. 01.1999 | 27. 09.2012 | 27.09 .2012 


1. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಜಿ.ಶ್ಯಾಮಲ 

ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
PR168 

ಸರ್ಕಾರದ ಉಪ ಕಾರ್ಯದರ್ಶಿ 
SC10 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE 
CLARIFICATION UNDER SECTION 59( 4 ) OF THE KARNATAKA VALUE ADDED TAX ACT, 2003. 

Sub : KVAT Act, 2003 - Clarification under Section 59 (4 )regarding the rate of tax 

applicable on Automatic Timber Seasoning kilns - reg . 
Ref : Application dated : 31 -12- 2013 of M /s. Woodtech consultants Private 

Limited , Bangalore . ( TIN -29920467531) 
In theapplication cited above of M /s. Woodtech consultants Private Limited , No. 31/2 , Nadakerappa Industrial Estate , 
Andhrahalli Main Road , Near Peenya 2nd Stage, Viswaneedam Post, Bngalore -560091 has sought clarification regarding the rate of 
tax applicable on Automatic Timber seasoning kilns . 
2 . Section 59(4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose of maintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 


3 . 


Hence the following clarification is issued . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೯೬೫ 


CLARIFICATION NO .CLR .CR . 142/ 13 -14 , DATED : 10 -02-2014 
It is clarified that the Automatic Timber seasoning kilns covered under CET heading 2849 .90 .90 is liable to tax at 14 .5 % 
with effect from 01.08. 2012as unscheduled goods under section 4 (1 ) (b ) (iii ) of the Karnataka Value Added Tax Act,2003. 
PR .157 

AJAY SETH 
sc.100 

Commissioner of Commercial Taxes , 

(Karnataka), Bangalore 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಆರ್‌ಟಿಓ ಕಚೇರಿ ರಸ್ತೆ ಶಿವಮೊಗ್ಗ 
ವಿಷಯ :- ನಿಷ್ಕ್ರಿಯಗೊಂಡ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ . ಪುನೇದಹಳ್ಳಿ ಶಿಕಾರಿಪುರ ತಾಲ್ಲೂಕು ಇದನ್ನು 

ಸಮಾಪನೆಗೊಳಿಸುವ ಬಗ್ಗೆ, 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ- ವಿಭಾಗ, ಸಾಗರರವರ ಇಸಂ . ಎಆರ್‌25 /ಎಲ್‌ಕೂಡಿ/ 

ಸಿಆರ್ - 12 /2013 -14 ದಿನಾಂಕ:12 - 09 - 2013. 
2) ಈ ಕಚೇರಿಯ ಸಮ ಸಂಖ್ಯೆಯ ಕಾರಣ ಕೇಳಿ ನೋಟಿಸ್‌ ದಿನಾಂಕ :12 - 09 - 2013. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರರವರ ಪತ್ರ ಸಂ . ಸನಿಶಿ25/ ಎಲ್‌ಕ್ಯೂ 

ಡಿ/ ಸಿಆರ್ / ಅ.ಸಂ06 /2013 -14, ದಿನಾಂಕ: 19 - 09 -2013, 

4) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ2011 ದಿನಾಂಕ:17 - 02 - 2011 
ಪ್ರಸ್ತಾವನೆ: 

ನಿಷ್ಕ್ರಿಯಗೊಂಡ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ .ಮುನೇದಹಳ್ಳಿ ಶಿಕಾರಿಪುರ ತಾಲ್ಲೂಕು. ಸಂಘವು ನೊಂದಣಿ ಸಂ : 
25454 /2010 - 11 ದಿನಾಂಕ:-12 -04 - 2010 ರಂದು ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು 
ಹೊಂದಿರುತ್ತದೆ. ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು ಕಾರ್ಯನಿರ್ವಹಿಸದೆ 2 ವರ್ಷದಿಂದ ಯಾವುದೇ ವ್ಯವಹಾರ 

- ಹಿಸದೆ ಸ್ಥಗಿತಗೊಂಡ ಹಿನ್ನಲೆಯಲ್ಲಿ ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು 
ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ನೀರಿಕ್ಷಕರು, ಸಾಗರರವರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ -ವಿಭಾಗ, ಸಾಗರ 

ರೆ, ಸದರಿ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಸಾಗರ ಉಪ- ವಿಭಾಗ, ಸಾಗರರವರು ಉಲ್ಲೇಖ(1) ರ 
ಪತ್ರದಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪರಿಗಣಿಸಿ ಈ ಕಾರಣದಿಂದ ಈ ಸಹಕಾರ 
ಸಂಘವನ್ನು ಏಕೆ ಸಮಾಪನೆಗೊಳಿಸಬಾರದು ? ಎಂಬ ಬಗ್ಗೆ ಲಿಖಿತ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಕಾಲವಕಾಶ ನೀಡಿ ಈ ಕಚೇರಿಯ 
ಉಲ್ಲೇಖ ( 2) ರಲ್ಲಿ ಕಾರಣ ಕೇಳಿ ನೋಟೀಸ್ ನೀಡಲಾಗಿತ್ತು. ಸದರಿ ಕಾರಣ ಕೇಳಿ ನೋಟಿಸ್ ಸಂಘದ ಎಲ್ಲಾ ಆಡಳಿತ ಮಂಡಳಿ ಸದಸ್ಯರಿಗೆ ತಲುಪಿರುತ್ತದೆ. 
ಈ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ- ವಿಭಾಗ, ಸಾಗರರವರು ಉಲ್ಲೇಖ (3) ರ ಪತ್ರದೊಂದಿಗೆ ಸ್ವೀಕೃತಿಯನ್ನು 
ಸಲ್ಲಿಸಿರುತ್ತಾರೆ. ಯಾವುದೇ ಆಡಳಿತ ಮಂಡಳಿ ಸದಸ್ಯರಿಂದ ಲಿಖಿತ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಆದ್ದರಿಂದ ಆಡಳಿತ ಮಂಡಳಿಯ ಸದಸ್ಯರ ಹೇಳಿಕೆ 
ಏನು ಇಲ್ಲವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸಂ :- ಡಿಅರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್‌ಎಸ್ / ಸಿಆರ್ - 34 /2013- 14 ದಿನಾಂಕ:30 -09 - 2013. 


ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 ( 2) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2011 
ದಿನಾಂಕ:17 - 02 - 2011ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎಸ್ . ಹೆಚ್ . ಸಂತೋಷ ಕುಮಾರ ಕೆ.ಸಿ.ಎಸ್. ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ನಿಷ್ಕ್ರಿಯಗೊಂಡ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ . ಮುನೇದಹಳ್ಳಿ ಶಿಕಾರಿಪುರ ತಾಲ್ಲೂಕು. ಈ 
ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ರಂತೆ ಶ್ರೀ ರಮೇಶ ಭಂಡಾರಿ ಮಾರ್ಗ ವಿಸ್ತರಣಾಧಿಕಾರಿ 
ಶಿಮೂಲ್ ಶಿಕಾರಿಪುರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸತಕ್ಕದ್ದು. ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ನಿಯಮಗಳು 1960 ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, 
ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ 
ಮಾಡಿ ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸುವುದು. 


ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:30 - 09 - 2013 ರಂದು ನೀಡಲಾಗಿದೆ. 


PR .166 


ಎಸ್ . ಹೆಚ್ . ಸಂತೋಷಕುಮಾರ 
ಸಹಕಾರ ಸಂಘಗಳ ಉಪ ನಿಬಂಧಕರು , 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


SC10 


೯೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

ಭಾಗ ೩ 
ತಹಶೀಲ್ದಾರ್ ರವರ ಕಾರ್ಯಾಲಯ ಬೆಂಗಳೂರು ಉತ್ತರ ತಾಲ್ಲೂಕು ಬೆಂಗಳೂರು. 
ಖ್ಯೆ : ಎಲ್‌ಎನ್‌ಡಿ/ ಸಿಆರ್ 198/ 2005 – 06 : ದಿನಾಂಕ: 03 - 01 - 2014 , 

ಸಾರ್ವಜನಿಕ ಪ್ರಕಟಣೆ 

ನಮೂನೆ- 27 
ವಿಷಯ : ಬೆಂಗಳೂರು ಉತ್ತರ ತಾಲ್ಲೂಕು ಯಶವಂತಪುರ ಹೋಬಳಿ ಲಗ್ಗೆರೆ ಗ್ರಾಮದ ಸ. ನಂ .50 ರಲ್ಲಿ 2 - 20 ಗುಂಟೆ ಸರ್ಕಾರಿ ಬಿ ಖರಾಬು 

ಜಮೀನುದೋಬಿ ಘಾಟ್ ಅಭಿವೃದ್ಧಿಪಡಿಸಲು ಅನುಮತಿ ಕೋರಿರುವ ಬಗ್ಗೆ. 
ಉಲ್ಲೇಖ: ಜಿಲ್ಲಾಧಿಕಾರಿಗಳು ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಎಲ್ಎನ್‌ಡಿ( ಎನ 

06 - 12 - 2013 . ಕರ್ನಾಟಕ ಭೂ ಕಂದಾಯ 1964 ರ ಅಡಿಯಲ್ಲಿನ ಕಲಂ 68(1) ರಡಿಯಲ್ಲಿ ಹಾಗೂ ಕರ್ನಾಟಕ ಭೂ ಕಂದಾಯ 
ನಿಯಮಗಳು 1966 ರಡಿಯಲ್ಲಿನ ನಿಯಮ 94ರ ಅಡಿಯಲ್ಲಿ. 

ಅಧಿಸೂಚನೆ 
* ಬೆಂಗಳೂರು ಉತ್ತರ ತಾಲ್ಲೂಕು ಯಶವಂತಪುರ ಹೋಬಳಿ, ಲಗ್ಗೆರೆ ಗ್ರಾಮದ ಸ. ನಂ .50ರಲ್ಲಿ 2 - 20 ಗುಂಟೆ ಸರ್ಕಾರಿ ಬಿ ಖರಾಬು ಜಮೀನು 

ಸದರಿ ಜಮೀನಿನ ಮೇಲೆ ಸಾರ್ವಜನಿಕ ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿಯೂ ಇರುವುದಿಲ್ಲವೆಂದು 
ಪರಿಗಣಿಸಿ ಅದರಲ್ಲಿನ ಸಾರ್ವಜನಿಕ ಹಕ್ಕು ಹಿತಾಸಕ್ತಿಯನ್ನು ನಿವೃತ್ತಿಗೊಳಿಸಲು ನಿರ್ಧರಿಸಲಾಗಿದೆ. 

ಯಾವುದೇ ವ್ಯಕ್ತಿಯೂ ಅಥವಾ ವ್ಯಕ್ತಿಗಳು ಅಲ್ಲದೇ ಸಾರ್ವಜನಿಕರು ಸದರಿ ಜಮೀನಿನ ಸಾರ್ವಜನಿಕ ಹಕ್ಕನ್ನು ರದ್ದುಪಡಿಸುವುದರ ಬಗ್ಗೆ ತಮ್ಮದೇ 
ಆದ ಯಾವುದೇ ವಿಧವಾದ ಏನಾದರೂ ಆಕ್ಷೇಪಣೆಗಳೂ ಇದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 90 ದಿವಸದೊಳಗಾಗಿ ಬೆಂಗಳೂರು 
ಉತ್ತರ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಅಂತಹ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿರುತ್ತದೆ. 

ತಹಶೀಲ್ದಾರ್ 
PR150 

ಬೆಂಗಳೂರು ಉತ್ತರ ತಾಲ್ಲೂಕು. 
IN THE COURT OF III METROPOLITAN MAGISTRATE TRAFFIC COURT BANGALORE CITY 


DATED : 04 - 03 - 2014 


It hereby notified to the public that the Peenya Traffic Police Station , Bangalore City. Have seized the following vehicles as 
Unclaimed and such vehicles are lying in the police station as unclaimed so far, I Hence the Owners of the vehicles may put their claim 
one month from the date of publication . 


No 


List of the seized vehicles are lying in the Peenya Traffic Police Station , Bangalore city . which have been seized under 
several NCR No s And PF No.8:01/2014 & 02/2014 
NCR 

TYPE OF 
SI.No P . F .No 

Reg No 

ENGINE NUMBER CHASSIS NUMBER 
VEHICLE 
26/ 14 - 01/ 14 | LML Vespa 

KA01K7999 C1KC 434646 

E01KC 435973 
26/ 14 01/ 14 | Bajaj Chethak KA02Q5117 

0614 95F 62242 
26 /14 01 /14 | Bajaj Chethak KA01J7528 

06F94F -79964 

06M94F - 69973 
26/14 | 01/14 | Bajaj Chethak KA03R5372 

21851 
26/14 01/14 | Bajaj Chethak KA02EC5207 
26/14 01/14 | Bajaj Chethak CAL6434 

215138 
26/ 14 01 /14 | TVS XL Super KA02EB8664 
26/14 - 01/ 14 | TVS XL Super KA04EA3946 P1105F 434658 

P1105M 428896 
26 /14 01 /14 | Bajaj Chethak KA02K3847 

06M - 93K -62428 
26 /14 01/14 | Bajaj Chethak MEJ3291 
26/14 01/ 14 Suzuki Samurai KA05U2786 

No 
26 / 14 01 / 14 Bajaj Chethak KA02L8968 

EOIJB 176701 
26 /14 01/14 Bajaj Chethak KA04EV7755 MD2DHDHZZPCF07060 | DHG BPF46174 
26 /14 01/14 Kinetic Marvel KA01Q895 

018907 

019152 
26/14 

01 /14 Bajaj Chethak KA04Q2533 

06C 95K 52541 

35E 95K 56676 
27 /14 02/ 14 Splendor + 

KA16R3611 07C16C30202 

15397CM3GBG 
27/14 02/14 LML Freedom KA07K4798 

C7TK1313776 

E55TK335210 
18 | 27/14 | 02/ 14 | Splendor + | KA16R5630 

MBLHA10EE89C14875 | IS697CM3GBG 


2| 


0||0| 


-| 


| ಬ|N| 

| 


| 

| ||೮|A| 

|| 


| 


ಭಾಗ ೩ 


FDTEIT ODZIE, RODOLJSd , bijet 2 , 9008 


522 


NCR 
No 


P .F .No 


TYPE OF 
VEHICLE 


Reg No 


ENGINE NUMBER 


CHASSIS NUMBER 


27 /14 


02/ 14 


Bajaj Chethak 


KA05EC -6003 


27 / 14 


02 / 14 


Honda Eterno 


KA19U2495 


KF07E9010438 


27 / 14 


02 / 14 


KASOH6915 


MN8NF48CB98132722 


27 /14 


KA05L1893 


27/ 14 


02/ 14 


DUFBLF23172 


KA04EJ2089 
KAO2HC898 


27 / 14 


MD2DDD77 


02/14 
02/ 14 


27 /14 


Suzuki Zeus 
Bajaj Super 
Bajaj CT - 100 

Bajaj Platina 
| Suzuki Samurai 

CD - 100 
Bajaj Boxer 
Splendor+ 
Suzuki Samurai 


KAO2V3459 


7709F888601 


27 / 13 


02 / 14 


KA16E2659 
KAO2EM566 


27 /13 


02/ 14 


DMMBLA03829 


27 /13 


KA51V9421 


MBLHA10EE89B34144 


02/ 14 
02/ 14 


29 


27 / 13 


KAO3EB6061 


7010F7B3839 


And in the Cr.No .239 /2006 u/s 279 -304 ( A ) IPC the below vehicle was seize and the owner is not yet traced by several efforts. 

Engine Chassis 
Sl.No . Cr.No PF .No Type of Vehicle 

Reg No 

Number Number 
239/06 u /s 01/2008 LML M /C 

KA - 09 - W -7535 
279- 304 (A ) IPC 


III METROPOLITAN MAGISTRATE 
TRAFFIC COURT BANGALORE CITY 


PR . 174 


IN THE COURT OF METROPOLITAN MAGISTRATE TRAFFIC COURT 2 , BANGALORE CITY 


It is hereby notified to the public that the MAGADI ROAD TRAFFIC POLICE Bangalore city have seized the following vehicles 
and some vehicles are lying in the police station , has unclaimed so for . Hence the owners of the vehicles may their claim one month 
from the date of this publication 
Bangalore City : 
Dated : 14 /03/ 2014 


METROPOLITAN MAGISTRATE TRAFFIC COURT 2 , 

BANGALORE CITY 


List of the seized vehicles are lying in MAGADI ROAD TRAFFIC POLICE STATION which have been seized undoing crime 
numbers . 
SI. P . F . 

TYPE OF 

ENGINE 
C mise No REG NO . 

CHASSIS NUMBER 
No 

VEHICLE 

NUMBER 
03/14 01/ 14 KA02- V -725 SUZUKI 

7708M904862 7708F858789 
03/ 14 01/ 14 KA01-L -4562 KINETIC 

718068NE -NC 724133 
03/14 01/ 14 KAO2- E - 1019 KINETIC 

128395NIE -F 
03/ 14 01/14 KA04 -EC -5683 HERO HONDA 01A18M15767 01A20C21274 
03 / 14 01/ 14 KA05 - W -2589 CHETAK 

35PBDD68791 06BBDD68400 
03 / 14 01/ 14 KA06 -EJ-6818 YMAHA 

21C5002816 ME121C4A2002938 
03/ 14 02/ 14 KA35 - H - 1742 SUZUKI 

7510M599735 7510F556100 


7 


7510 


METROPOLITAN MAGISTRATE TRAFFIC COURT 2, 
PR .202 

BANGALORE CITY 
ADDITIONAL CHIEF JUDICIAL MAGISTRATE BANGALORE RURAL DISTRICT , BANGALORE . 

ವಿಷಯ : ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಠಾಣೆಯ ಸಿಮಿಸ್ ಸಂಖ್ಯೆ: 487 /2013ಗೆ ಸಂಬಂಧಿಸಿದ ವಾರಸುದಾರರಿಲ್ಲದ ವಾಹನಗಳನ್ನು 
ವಿಲೇವಾರಿ ಮಾಡುವ ಬಗ್ಗೆ. 


Eles 


FADFEIT , nodoubt , Joget 2 , 9008 


ಭಾಗ ೩ 


. JO. 


3 . JO. J033 


ವಾಹನ ಸಂಖ್ಯೆ 
KA04 S9359 


PF NO : 17 /2013 


ವಾಹನದ ಮಾದರಿ 
BAJAJA CHETAK 
BAJAJ PULSUR 180CC 

BAJAJ CHETAK 
BAJAJ DISCOVER 


KA05 HF85 


PF NO : 17 /2013 


KA03 W7385 


PF NO : 17 /2013 


TN24 S9675 


PF NO : 17 / 2013 


oo00voorAwn24 


HERO HONDA CD100 


KA03 S8892 


PF NO : 17 / 2013 


KA06 D1310 


PF NO : 17 / 2013 


HERO HONDA SPLENDOR + 

BAJAJ CHETAK 


KA05 L8037 


PF NO :17 /2013 


BAJAJ CHETAK 


KA03 EB7420 


PF NO : 17 / 2013 


AP1 S1081 


PF NO : 17 / 2013 


HERO HONDA PASSION + 
HERO HONDA SPLENDOR + 


KA01 EW6968 


PF NO : 17 /2013 


YAMAHA RX135 


KA03 V6524 


PF NO : 17 /2013 


12 


SUZUKI SAMURAI 


KA03 EB9735 


PF NO : 17 /2013 


TVS VICTOR GX 


KA01 ED5527 


PF NO : 17 /2013 


BAJAJ PULSUR 150 DTS -i 


GJ12 AJ3201 


PF NO :17 /2013 


BAJAJ PULSUR 180 DTS -i 


PF NO : 17 / 2013 


BAJAJ PULSUR 150 DTS -i 


KA53 H2188 


PF NO : 17 / 2013 


BAJAJ DISCOVER 


KA08 J8448 


PF NO : 17 /2013 


HERO HONDA CD100 


KA05 L5373 


PF NO : 17 /2013 


19 


TVS XL SUPER 


KA02 EV9981 


PF NO : 17 /2013 


KA04HB4468 


TVS STAR CITY 
HONDA ACTIVA 


PENO : 17 / 2013 
PF NO : 17 /2013 


WB24 M3404 


TVS STAR CITY 


KA51 K1467 


PF NO : 17 / 2013 


HONDA ACTIVA 


KA03 EH3602 


PF NO :17 / 2013 


KA02 EA9062 


PF NO : 17 / 2013 


KBAJAJ CALIBER 

TVS VICTOR 
KINETIC Y2K 


TN21 R7360 


PF NO : 17 /2013 


26 


KA04 Y7196 


PF NO : 17 /2013 


BAJAJ CT100 


KA03 EX6180 


PF NO : 17 / 2013 


28 


BAJAJ DISCOVER 


KA04 EV3861 


PF NO : 17 /2013 


TVS STAR CITY 


KA53 J2393 


PF NO : 17 /2013 


29 
30 


TVS STAR CITY 


KA53 E9670 


KA03 EX3277 


BAJAJ DISCOVER 
BAJAJ CLASSIC 

KINETIC 


KA19 K1889 


PF NO : 17 /2013 
PF NO : 17 /2013 
PF NO : 17 /2013 
PF NO : 17 /2013 
PF NO : 17 /2013 


KA05 EN8628 


34 


KA53 Y4504 


TVS XL SUPER HEAVY DUTY 

BAJAJ AUTO RICKSAW 


KA02 9949 


PF NO : 17 /2013 


36 


BAJAJ AUTO RICKSAW 


KA05 A4696 


PF NO :17/ 2013 


37 


BAJAJ DISCOVER 


AP29 M3150 


PF NO : 17 / 2013 


KA01 Y5593 


TVS VICTOR 

YAMAHA GS 
TVS XL SUPER HEAVY DUTY 


KL01 AR9744 


PF NO : 17 /2013 
PF NO :17 /2013 
PF NO : 17 /2013 


40 


KA03 V8818 


PR . 172 


ADDITIONAL CHIEF JUDICIAL MAGISTRATE BANGALORE 

RURAL DISTRICT, BANGALORE . 


SC .5 


2 


. 


coung109 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

೯೬೯ 
3ನೇ ಸಂಚಾರ ನ್ಯಾಯಾಲಯದ ನ್ಯಾಯಾಧೀಶರ ಸನ್ನಿಧಾನಕ್ಕೆ ಬೆಂಗಳೂರು ನಗರ. 
ವಿಷಯ : ಯಶವಂತಪುರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ವಶಪಡಿಸಿಕೊಂಡಿರುವ ವಾಹನಗಳ ಮಾಲೀಕರುಗಳ ಪತ್ತೆಗಾಗಿ. 

ವಾಹನಗಳ ವಿವರ . 
ವಾಹನದ ಮಾದರಿ ವಾಹನದ ನಂ . ಚಾರ್ಸಿ ನಂಬರ್ 

ಇಂಜಿನ್ ನಂಬರ್ 
1 HERO HONDA PASSION 

KA03 EH 7227 06DQ9c34299 

N 3209M233934 
SUSZUKI 

KA05 U 3887 

7609 F 694552 
TVS XL 

KA04 EJ 5325 
SUJUKI MAX - 100 R 

KA02W 7343 

1805F040712 
BAJAJ CHETHAK 

KA 04 Y 5106 06BBGD74338 

CDPBGD74418 
BAJAJ CHETHAK KA 04 R4490/4499 06F96H08109 

96H13074958 
BAJAJCHETHAK 

KA 05 Q3576 06F 95B 92825 

06M 95 B 67247 
K INETIC HONDA 

AP 28 AA 3227 

NIF TC 176845 
BAJAJ CHETHAK 

KA 04U 2669 06CBDJ40809 

1 35MBDJ 20830 
YAMAHA 

WITOUT NO PLATE 
11 BAJAJ CHETHAK 

KA04 X 1954 
12 TVS XL SUPER 

KA02V479 16096M08889 

P1808M041807 
TVS STAR CITY 

KA03 J 3490 

MD 625 KF 5771D 77241 
HERO HONDA SPL 

KA04 ED 8059 02 K 20 C 26062 

02K18M25891 
HERO PUCH 

KA04J 6973 06F93C12444 

EB515267 
16 BAJAJ CHETHAK 

KA16 E1445 | CO6BL083244 

| - 
BAJAJ CHETHAK 

KA03 R 4421 

* 422455 * 
18 | HERO HONDA PASSION | KA04 EA 4293 | Q1F21CQ5143 

01E21M25474 


13 


14 


1967 


15 


17 


3ನೇ ಸಂಚಾರ ನ್ಯಾಯಾಲಯದ ನ್ಯಾಯಾಧೀಶರ 
PR171 

ಸನ್ನಿಧಾನಕ್ಕೆ ಬೆಂಗಳೂರು ನಗರ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 672 ಎಲ್‌ಜಿಬಿ 2012 , ಬೆಂಗಳೂರು, ದಿನಾಂಕ:21.01.2014 , 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ ( 5) ನೇ ಉಪ - ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ತಹಶೀಲ್ದಾರ್‌, ರಾಮನಗರ ತಾಲೂಕು, ರಾಮನಗರ ರವರ ಪತ್ರ 
ಸಂಖ್ಯೆ:ಎಲ್‌ಎನ್‌ಡಿ/ಸಿಆರ್‌.201 /11 - 12 , ದಿನಾಂಕ:10 .05. 2012 ರಂದು ನಮೂನೆ ಫಾರಂ 27 ರಲ್ಲಿ ಪ್ರಚುರಪಡಿಸಿದಂತೆ ಈ ಕೆಳಕಂಡ ಬಿ - ಖರಾಬು 
ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂಬ ಕುರಿತಂತೆ ಜಿಲ್ಲಾಧಿಕಾರಿ, ರಾಮನಗರ ಇವರ ವರದಿ ಪರಿಶೀಲಿಸಿದ ತರುವಾಯ , ಸ. ನಂ .10 ರಲ್ಲಿ 
8 - 00 ಎಕರೆ ಬಿ - ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಸರ್ಕಾರ ಈ ಮೂಲಕ 
ಘೋಷಿಸಿದೆ. 


ಅನುಸೂಚಿ 


ಬಸವನಪುರ 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 


ರಾಮನಗರ ತಾಲೂಕು 
ರಾಮನಗರ ಜಿಲ್ಲೆ 
ಸ. ನಂ .10 , ಬಸವಪುರ ಗ್ರಾಮ 
ಸರ್ಕಾರಿ ಬಿ - ಖರಾಬು 


ಸರ್ವೆ ನಂಬರ್ 
ಸದರಿ ಭಾಗದ ವರ್ಣನೆ 


ಸರಿಸುಮಾರು ವಿಸ್ತೀರ್ಣ 


ಒಟ್ಟು 8 - 00 ಎಕರೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಮಂಜೂರಾತಿ- 1) 


PR167 
Sc .100 


೯೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

ಭಾಗ ೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಆರ್‌ಡಿ 398 ಎಲ್‌ಜಿಬಿ 2012 , ಬೆಂಗಳೂರು, ದಿನಾಂಕ: 16.09.2013 

ನಮೂನೆ 29 
68ನೇ ಪ್ರಕರಣದ (5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5) ನೇ ಉಪ - ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಸೂಚನೆ ಸಂಖ್ಯೆ : ಎಲ್‌ಎನ್‌ಡಿ. ಸಿಆರ್‌278 / 1 - 12 ದಿನಾಂಕ 
03. 09 .2012 ರ ಮೂಲಕ ಪ್ರಕಟಿಸಲಾದ ಈ ಕೆಳಕಂಡ ಬಿ - ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂಬ ಕುರಿತಂತೆ ಜಿಲ್ಲಾಧಿಕಾರಿ , 
ಬೆಂಗಳೂರು ಜಿಲ್ಲೆ ರವರ ವರದಿ ಪರಿಶೀಲಿಸಿದ ತರುವಾಯ , ಸರ್ಕಾರಿ ಬಿ - ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ 
ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಸರ್ಕಾರ ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 


ವರ್ತೂರು 
ಬೆಂಗಳೂರು ಪೂರ್ವ ತಾಲ್ಲೂಕು 
ಬೆಂಗಳೂರು ಜಿಲ್ಲೆ 
170 


ಖರಾಬು ಕುಂಟೆ 1 - 05 ಎ / ಗುಂ . ಬಿ - ಖರಾಬು 


ಸರ್ವೆ ನಂಬರ್ 
ಸದರಿ ಭಾಗದ ವರ್ಣನೆ 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿಸುಮಾರು ವಿಸ್ತೀರ್ಣ 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ 


ಖರಾಬು ಕುಂಟೆ 1 - 05 ಎ / ಗುಂ . ಬಿ - ಖರಾಬು 


ವರ್ತೂರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
PR132 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .100 

ಕಂದಾಯ ಇಲಾಖೆ (ಭೂಮಂಜೂರಾತಿ- 1) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 5 ಎಲ್‌ಜಿಇ 2013 , ಬೆಂಗಳೂರು, ದಿನಾಂಕ : 16. 11.2013 

ನಮೂನೆ 29 
68ನೇ ಪ್ರಕರಣದ (5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5) ನೇ ಉಪ - ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ:06. 06.2013, ಜಿಲ್ಲಾಧಿಕಾರಿಗಳ ಪತ್ರ 
ಸಂಖ್ಯೆ: ಕಂ /ಭೂಮಿ / 01 /2010 - 11 ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಭಾಗವು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಜಿಲ್ಲೆಯ ಡೆಪ್ಯೂಟಿ ಕಮೀಷನರ್ ವರದಿಯನ್ನು ರಾಜ್ಯ 
ಸರ್ಕಾರವು ಪರಿಶೀಲಿಸಿದ ತರುವಾಯ , ಸಾರ್ವಜನಿಕ ರಸ್ತೆ ಅಥವಾ ಅದರ ಮೇಲಿನ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು 
ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಸಾರ್ವಜನಿಕ ರಸ್ತೆ ಇರುವ ಗ್ರಾಮ 

| ಡಣಾಪುರ ಮತ್ತು ಡಣಾಯಕನಕೆರೆ 
ತಾಲ್ಲೂಕು 

ಹೊಸಪೇಟೆ 

ಬಳ್ಳಾರಿ 
ಸಾರ್ವಜನಿಕ ರಸ್ತೆ ಜಮೀನಿನ ವರ್ಣನೆ 

ಕಾಲುದಾರಿ 
ಸದರಿ ಜಮೀನಿನ ಸರ್ವೆ ನಂಬರ್‌ಗಳು 

ಸ . ನಂ . 207, 187 , 209 , 210 , 212 , 188, 186 , 185 , 192 , 195 , 35 , 16, 17 , 
375 , 374 , 373 , 364, 367 , 353 , 326 , 351, 334 , 227 , 205 , 211 , 187 , 

193, 01, 18 / ಸಿ /12 ಮತ್ತು 28 
ಮೇರೆಗಳು 

ನಕ್ಷೆಯಲ್ಲಿದ್ದಂತೆ 


6 


PR184 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


SC. 50 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

೯೭೧ 
IN THE COURT OF 4TH TRAFFIC METROPOLITAN MEGISTRATE , BENGALURU CITY 

Notification No. 01 / 2014 , Date 19 - 02- 2014 
It is hereby notified for the information of the public that the unclaimed vehicles mentioned under are in the custody of the 
Thyagaraja Nagara Police , Bangalore City , as unclaimed shall be confiscated to the Government, and disposed of according to law of 
not claimed by the owner with proof of ownership within one month from the date of the publication of notification . 

Annexure - 1 
ವಾಹನದ 

ವಾಹನದ 

ಪಿ .ಎಫ್ 

ಇಂಜಿನ್ 
ಮೊ . ಸಂ . 

ಚಾರ್ಸಿಸ್ ನಂ . 
ಹೆಸರು 

ನಂಬರ್ ನಂಬರ್ ನಂಬರ್ 

ನಂಬರ್ 
ಯಮಹ | 118 /04 2914 / 09 | ಕೆಎ - 20 - ಇ - 241 

| L1237456IL1 | 1- 237416 

ಸಿಮೆಂಟ್ 
ಆರ್‌ಎಕ್ಸ್ 
ಬಜಾಜ್ 16 /05 1887/ 05 ಕೆಎ -01- ಕ್ಯೂ -5103 | 06 /2005 01003020 8IL1-108921 | ಸಿಮೆಂಟ್ 
ಚೇತಕ್ 
ಯಮಹ ( 32 / 05 | 1885 / 05 | ಸಿಕೆಎನ್ - 5989 10 /2005 | 99E165 - 242383 | IL1 -108921 
ಆರ್‌ಎಕ್ಸ್ 
ಟಿವಿಎಸ್. 51/ 06 , 3587 / 06 | ಇಎ 4324 

51/2006 TAMPER 

903108812 


೫)| 


/ 


ಕಪ್ಪು 


4 


. 


ಕಪು 


ಎಕ್ಸೆಲ್ 


143 / 06 


| 16837 / 07 | ಎಪಿ - 09 - ಬಿಬಿ - 1407 


| 73 / 2006 


ಕಷ್ಟು 


| DSVBMH 
17710 


ಸೂಪರ್ 
ಬಜಾಜ್ 
ಡಿಸ್ಕವರ್ 
ಯಮಹ 
ಬಜಾಜ್ 
ಚೇತಕ್ 


SGBMH 
50931 
| IL1185116 

TAMPER 


6 


. 


ILI-185116 


| 52/ 07 

31/ 06 | 


31700 /07 | ಕೆಎ - 04 - ಎಸ್ - 4216 
1216 / 2006 | ಕೆಎ - 07 - ಇ - 4931 


| 31/2007 

27 / 2006 


TAMPER 


ಸಿಮೆಂಟ್ 


8 


. 


31/ 06 


| 1216 / 2006 | ಟಿಆರ್‌ಎನ್ - 6016 


28 /2006 | 


TAMPER 


TAMPER 


ಹಸಿರು 


ಬಜಾಜ್ 
ಚೇತಕ್ 


| 31/ 06 


| 1216 / 2006 | ಕೆಎ - 01 - ಇ - 4341 


29 /2006 


| TAMPER 


TAMPER 


ಸಿಮೆಂಟ್ 


ಬಜಾಜ್ 
ಸ್ಕೂಟರ್ 
ಆರ್‌ಎಕ್ಸ್ 
135 ಸಿಸಿ 


31 / 06 


1216 /2006 | ನಂಬರ್ ಇರುವುದಿಲ್ಲ | 


29 / 2006 


| TAMPER 


TAMPER 


ಕಷ್ಟು 


PR173 
SC . 5 

4TH TRAFFIC METROPOLITAN MEGISTRATE , BENGALURU CITY 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಕೃತ ಜ್ಞಾಪನ ಸಂಖ್ಯೆ : ವಾಕೈ 16 ಕೈಸೇವಿ 2012 , ಬೆಂಗಳೂರು, ದಿನಾಂಕ: 05 .03.2014 
ವಿಷಯ : ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ . 
ಉಲ್ಲೇಖ: ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ವಾಕೈ 102 ಕೈಸೇವಿ 2003 ದಿ: 24 .05 .2004 

ಉಲ್ಲೇಖಿತ ಅಧಿಕೃತ ಜ್ಞಾಪನದಲ್ಲಿ ದಿ: 01.01.2003 ಕ್ಕೆ ಅನ್ವಯಿಸುವಂತೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರ ವೃಂದದ 
ಅಂತಿಮ ಸೇವಾ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಗೊಳಿಸಿ ಹೊರಡಿಸಲಾಗಿತ್ತು . ನಂತರ ದಿ: 01.01.2014 ಕ್ಕೆ ಅನ್ವಯಿಸುವಂತೆ ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆಯ ಜಂಟಿ ನಿರ್ದೇಶಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಗೊಳಿಸಲಾಗಿದೆ. ಆದರೆ, ಉದ್ದೇಶಿಸಿರುವ ಜೇಷ್ಠತೆ ಮತ್ತು 
ಅದಕ್ಕೆ ಸಂಬಂಧಿಸಿದ ಇತರೆ ಸೇವಾ ವಿಷಯಗಳ ಬಗ್ಗೆ ಆಕ್ಷೇಪಣೆಗಳು ಇದ್ದಲ್ಲಿ ಬಾಧಿತರಾದ ಅಧಿಕಾರಿಗಳು ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಈ ಅಧಿಕೃತ 
ಜ್ಞಾಪನ ಪ್ರಕಟಿಸಲಾದ 30 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವಿಕಾಸಸೌಧ, ಬೆಂಗಳೂರು- 01 
ಇವರಿಗೆ ಸಲ್ಲಿಸತಕ್ಕದ್ದು . ನಂತರ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗದು. 

ಮುಂದುವರೆದು, ಅಧಿಕಾರಿಗಳು ಜೇಷ್ಠತಾ ಪಟ್ಟಿಯ ಬಗ್ಗೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ನ್ಯಾಯಾಲಯವು 
ನೀಡುವ ತೀರ್ಪನ್ನಾಧರಿಸಿ, ಷರತ್ತಿಗೊಳಪಡಿಸಿ ಅಥವಾ ಇತರೆ ಅನಿವಾರ್ಯ ಕಾರಣಗಳ ಮೇರೆಗೆ ಪುನರ್ ಪರಿಷ್ಕರಿಸಬಹುದಾದ ಷರತ್ತಿಗೊಳಪಡಿಸಿ 
ಕರ್ನಾಟಕ ಸರ್ಕಾರಿ ಸೇವಾ (ಜೇಷ್ಠತಾ) ನಿಯಮಾವಳಿಗಳು 1957 ರ ನಿಯಮ 10 ರ ಅನುಸಾರ ಪರಿಗಣಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ರೇಣುಕಾರಾಧ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ) 


೯೭೨ 


ಕ್ರಮ 


ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

ಭಾಗ ೩ 
ದಿನಾಂಕ 01 - 01 - 2014 ಕ್ಕೆ ಅನ್ವಯಿಸುವಂತೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ವೇತನ ಶ್ರೇಣಿ ರೂ .40050 - 1050 - 45300 - 1200 - 52500 - 1350 - 56550 ರಲ್ಲಿ 

ಕರ್ತವ್ಯ ನಿರ್ವಹಿಸುತ್ತಿರುವ ಜಂಟಿ ನಿರ್ದೆಶಕರುಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ. 
ಅಧಿಕಾರಿಯ ಹೆಸರು 

ನೈಜವಾಗಿ 
ಸೇವೆಗೆ ಸೇರಿದ 

ನೇಮಕಾತಿಗೆ/ 
ನೇರ ನೇಮಕಾತಿ/ ಜನ್ಮ ದಿನಾಂಕ ಮುಂಬಡ್ತಿ | ಜೇಷ್ಠತೆಗೆ ನೈಜವಾದ 

ಷರಾ 
ಶ್ರೀಮತಿ/ ಶ್ರೀ ಮುಂಬಡ್ತಿ/ ಇತರೆ 

ದಿನಾಂಕ 

ಹೊಂದಿದ ದಿನಾಂಕ | ಅರ್ಹತಾ ದಿನಾಂಕ 
ಸಿ. ಎಸ್ . ನಾಗವೇಂದ್ರಸ್ವಾಮಿ ಮುಂಬಡ್ತಿ 02 - 08 - 45 

10 - 04 - 14 10 - 06 - 1982 10 - 06 - 1982 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
ಕೆ. ತಿಮ್ಮರಾಯಪ್ಪ 

ಮುಂಬಡ್ತಿ 30 - 06 - 45 11 - 03 - 74 

10 - 06 -1982 10 - 06 - 1982 ವಯೋ ನಿವೃತ್ತಿ ಹೊಂದಿರುತ್ತಾರೆ. 
ಎಸ್. ಟಿ. ಭೋಜೇಂದ್ರ ಮುಂಬಡ್ತಿ 23 - 04 - 45 

13 - 03 - 74 

10 - 06 - 1982 10 - 06 - 1982 ವಯೋ ನಿವೃತ್ತಿ ಹೊಂದಿರುತ್ತಾರೆ. 
ಕೆ. ರಾಮಣ್ಣ ನಾಯಕ್ ಮುಂಬಡ್ತಿ 10 - 02 - 51 

25 - 03 - 74 

03 - 11 - 1982 03 - 11 - 1982 ಐ .ಎ .ಎಸ್. ವೃಂದಕ್ಕೆ ಆಯ್ಕೆ ಹೊಂದಿರುತ್ತಾರೆ. 
ಆರ್ . ಬಸವರಾಜು ಮುಂಬಡ್ತಿ 10 - 06 - 49 

22 - 05 - 81 21 - 01 - 1986 21 - 01 - 1986 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
ಕೆ.ಎಸ್. ಕದ್ದಾಲಿ ಮುಂಬಡ್ತಿ 01 - 05 - 50 

12 - 05 - 77 11 - 11 - 1988 11 - 11 - 1988 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
ಎ . ರಾಮಕೃಷ್ಣ 

ಮುಂಬಡ್ತಿ 04 - 06 - 50 12 -10 - 78 11 - 11 - 1988 

11 - 11 - 1988 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
ಕೆ. ಎಲ್ , ಲೋಕನಾಥ್ ಮುಂಬಡ್ತಿ 20 - 06 - 53 

25 - 01 - 78 11 - 11 - 1988 li - 11 - 1988 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
ಎನ್ . ಶ್ರೀರಾಮನ್ 

ಮುಂಬಡ್ತಿ 12 - 10 -52 14 - 10 - 78 11 - 11 - 1988 

11 - 11 - 1988 ಐ.ಎ.ಎಸ್. ವೃಂದಕ್ಕೆ ಆಯ್ಕೆ ಹೊಂದಿರುತ್ತಾರೆ . 
ಎಸ್. ಬಿ. ಕೊಲ್ದಾರ್ ಮುಂಬಡ್ತಿ 10 - 06 - 50 

12 - 10 - 78 11 - 11 -1988 11 - 11 - 1988 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ . 
ಜೆ. ಸಿ. ಇಂದ್ರರಾಜ ಅರಸ್ ಮುಂಬಡ್ತಿ 04 - 11 - 51 29 - 09 - 78 19 -11 - 1988 19 - 11 - 1988 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
ವಿ. ನಾಗೇಂದ್ರ ಮುಂಬಡ್ತಿ 01 - 07 - 46 

17 - 10 - 78 

23 - 02 - 1989 23 - 02 - 1989 ವಯೋ ನಿವೃತ್ತಿ ಹೊಂದಿರುತ್ತಾರೆ. 
ವಿ. ರಾಮನಾಥ್ ಮುಂಬಡ್ತಿ 31 - 08- 52 25 - 09 - 78 23 - 02 - 1989 23 - 02 -1989 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
ಹೆಚ್ . ವಿ . ರಘುರಾಂ ಮುಂಬಡ್ತಿ 16 - 05 - 57 

18 - 06 - 82 30 - 05 - 1992 30 - 05 - 1992 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
ಸಿ. ವೀರಭದ್ರಯ್ಯ ಮುಂಬಡ್ತಿ 01 - 06 - 56 

18 - 06 - 82 30 - 05 -1992 | 30 - 05 - 1992 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೯೭೩ 


ಕ್ರಮ 


ಸೇವೆಗೆ ಸೇರಿದ 


ಅಧಿಕಾರಿಯ ಹೆಸರು 
ಶ್ರೀಮತಿ/ ಶ್ರೀ 


ನೇರ ನೇಮಕಾತಿ/ 
ಮುಂಬಡ್ತಿ / ಇತರೆ 


ಜನ್ಮ ದಿನಾಂಕ 


ನೈಜವಾಗಿ 

ಮುಂಬಡ್ತಿ 
ಹೋಂದಿದ ದಿನಾಂಕ 


ಸಂಖ್ಯೆ 


ದಿನಾಂಕ 


ಮುಂಬಡ್ತಿ 


15 - 06 - 45 


19 - 06 - 82 


30 - 05 - 1992 


ಟಿ. ಎಸ್ . ಸುಧಾಕರ್ 
ಡಿ . ಕೆ. ಬೋರ್ಕರ್ 
ಟಿ .ಕೆ . ರಾಣೋಜಿರಾವ್ 


ಮುಂಬಡ್ತಿ 


04 - 08 - 48 


19 - 06 - 82 


10 - 03 - 1993 


30 - 06 - 56 


10 - 07 - 82 


10 - 06 - 1993 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


06 - 08 - 55 


18 - 06 - 82 


ಅಬ್ದುಲ್ ಅಜೀಜ್ 
ಎಸ್. ಟಿ. ಪರಮೇಶ್ವರಪ್ಪ 


11 -11 - 1993 


14 - 06 - 53 


18 - 06 - 82 


09 - 08 - 1995 


02 - 11 - 58 


18 - 06 - 82 


11 - 11 - 1993 


15 - 04 -56 


22 - 06 - 82 


11 - 11 -1993 


25 - 04 -58 


18 - 06 - 82 


ನೇಮಕಾತಿಗೆ/ 
ಜೇಷ್ಠತೆಗೆ ನೈಜವಾದ 

ಷರಾ 
ಅರ್ಹತಾ ದಿನಾಂಕ 
30 - 05 - 1992 ವಯೋ ನಿವೃತ್ತಿ ಹೊಂದಿರುತ್ತಾರೆ. 
10 - 03 - 1993 [ ವಯೋ ನಿವೃತ್ತಿ ಹೊಂದಿರುತ್ತಾರೆ. 
10 - 06 - 1993 
11 - 11 - 1993 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
11 - 11 - 1995 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
11 - 11 - 1993 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
11 - 11 - 1993 ಐ . ಎ.ಎಸ್. ವೃಂದಕ್ಕೆ ಆಯ್ಕೆ ಹೊಂದಿರುತ್ತಾರೆ. 
11 - 11 - 1993 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
09 - 08 -1995 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
09 - 08 - 1995 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
09 - 08 - 1995 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
13 - 02 - 1996 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ವಯೋ 

ನಿವೃತ್ತಿ ಹೊಂದಿರುತ್ತಾರೆ. 
20 - 08 - 1996 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
20 - 08 - 1996 ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
20 -08 -1996 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 
15 -07 -1998 | ವಯೋ ನಿವೃತ್ತಿ ಹೊಂದಿರುತ್ತಾರೆ. 
15 - 07 - 1998 | ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 


ಅನಿಲ್ ಎ . ಉಪ್ಪಿನ್ 
ಡಿ.ಎಸ್. ವಿಶ್ವನಾಥ್ 
ಹೆಚ್.ಎಸ್. ಪ್ರಕಾಶ್ 
ಕೆ.ಎಸ್. ಶಿವಸ್ವಾಮಿ 
ಟಿ . ಹಾಲಸ್ವಾಮಿ 
ಜಿ. ನಾರಾಯಣರಾಜು 


11 - 11 - 1993 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


09 - 08 - 1995 


10 - 07 - 56 
22 - 07 - 57 


16 - 08 - 82 
16 - 08 - 82 


09 - 08 - 1995 
09 - 08 - 1995 


29 - 06 - 57 


16 - 08 - 82 


ಎಂ . ಎ . ಹುಸೇನ್ 


30 - 05 - 53 


16 - 08 - 82 


13 - 02 - 1996 


15 - 01 - 58 


02 - 09 - 82 


20 - 08 - 1996 


06 - 05 - 59 


16 - 08 - 82 


20 - 08 - 1996 


02 - 05 - 58 


16 - 08 - 82 


20 - 08 - 1996 


06 - 08 - 48 


07 - 11 - 82 


15 - 07 -1998 


16 - 08- 82 


15 - 07 - 1998 | 


ಜಿ. ರಂಗರಾಮು 
ಎಂ .ಎನ್. ಕರೂರ್ 
ಎಂ . ಪ್ರಭು 
ಅಬ್ದುಲ್ ಮುಜೀಬ್ 
ಎನ್ . ಚಂದ್ರಶೇಖರ್ 
ಬಿ . ಪಿ .ಶ್ರೀನಿವಾಸ್ 
ಜಿ .ಎಸ್ . ಕುಲಕರ್ಣಿ 

ಹೆಚ್.ಆರ್. ಜಯದೇವಪ್ಪ 
4. | ಸೈಯದ್ ಇಸ್ಸಾಕ್ ಅಹಮದ್ 
5. ಹೆಚ್. ಪ್ರಕಾಶ್ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


03 - 02 - 58 
08 - 06 -57 


16 - 08 - 82 


15 - 07 - 1998 


15 - 07 - 1998 


30 - 08 -58 


31 - 08 - 82 


15 - 07 - 1998 


15 - 07 - 1998 


| ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿರುತ್ತಾರೆ 


30 - 08 -58 


16 - 08 - 82 


15 - 07 - 1998 


15 - 07 - 1998 


27 - 04 -57 


16 - 08 - 82 


07 - 07 - 2000 


18 - 07 - 2002 


25 - 04 - 58 


16 - 08 -82 


07 - 07 - 2000 


18 - 07 - 2002 


೯೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


ಸೇವೆಗೆ ಸೇರಿದ 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು 
ಶ್ರೀಮತಿ/ ಶ್ರೀ 


ನೇರ ನೇಮಕಾತಿ/ 
ಮುಂಬಡ್ತಿ / ಇತರೆ 


ಜನ್ಮ ದಿನಾಂಕ 


ನೈಜವಾಗಿ 

ಮುಂಬಡ್ತಿ 
ಹೊಂದಿದ ದಿನಾಂಕ 


ನೇಮಕಾತಿಗೆ/ 
ಜೇಷ್ಠತೆಗೆ ನೈಜವಾದ 
ಅರ್ಹತಾ ದಿನಾಂಕ 


ಷರಾ 


ದಿನಾಂಕ 


6 , | 


ಕೆ . ಜೆ . ಸುರೇಶ್ 


ಮುಂಬಡ್ತಿ 


23 - 04 - 56 


16 - 08 - 82 


07 - 07 - 2000 


18 - 07 - 2002 


7 . 


| 


ಬಿ .ಎಸ್. ಸಿರ್ಸಿಕರ್ 


ಮುಂಬಡ್ತಿ 


28- 10 - 57 


16 - 08 - 82 


07 - 07 - 2000 


18 - 07 - 2002 


ಎಂ .ಸುಜ್ಞಾನಮೂರ್ತಿ 


ಮುಂಬಡ್ತಿ 


12 - 05 - 56 


20 - 08 - 82 


07 - 07 - 2000 


18 - 07 - 2002 


9. 


ಕೆ. ಎ .ಜಯಾನಂದ್ 


ಮುಂಬಡ್ತಿ 


01 - 06 - 55 


16 - 08 - 82 


07 - 07 - 2000 | 


18 - 07 - 2002 


ಪಿ . ಪ್ರಭುದೇವ್ 


27 - 05 - 57 


16 - 08 - 82 


07 - 07 - 2000 


18 -07 - 2002 | ವಯೋ ನಿವೃತ್ತಿ ಹೊಂದಿರುತ್ತಾರೆ. 


ಮುಂಬಡ್ತಿ 
ಮುಂಬಡ್ತಿ 


10 . ಜಿ .ಎಸ್. ಬಾಬುಸಿದ್ದ ಕುಮಾರ್ 


16 - 03 - 55 


16 - 08 - 82 


07 - 07 - 2000 


18 - 07 - 2002 


11 . 


ಎಂ . ವಿ .ಹೇಮಂತ್ ಕುಮಾರ್ 


ಮುಂಬಡ್ತಿ 


16 -10 - 56 


16 - 08 - 82 


04 - 05 - 2002 


18 - 07 - 2002 


12 . | 


ಮುಂಬಡ್ತಿ 


28 - 08 - 54 


16 - 08 - 82 


07 - 07 - 2000 


18 - 07 - 2002 


ಹೆಚ್. ಮುಕುಂದ ಕೃಷ್ಣಗೌಡ 
13 . | ಹೆಚ್. ರಾಮಕೃಷ್ಣ ಗೌಡ 


25 - 05 -58 


16 - 08 - 82 


07 - 07 - 2000 


18 - 07 - 2002 


ಎ . ಆನಂದ್ 


17 - 09 -54 


06 - 09 - 82 


07 - 07 - 2000 


18 - 07 - 2002 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


15. | ಕೋಮಲ 


18 - 11 -58 


16 - 08 - 82 


07 - 07 - 2000 


18 - 07 -2002 


16 . | ಎಂ . 


07 - 11 - 58 


16 - 08- 82 


07 - 07 - 2000 


09 - 09 - 2002 


ಎಂ . ಜೆ.ಜೀವಣ್ಣವರ 
17. | ಎಸ್. ಜಿ. ಹೆಗಡೆ 


17 - 05 - 58 


31 - 05 - 82 


15 - 07 - 2000 


01 - 10 -2003 


ಮುಂಬಡ್ತಿ 
ಮುಂಬಡ್ತಿ 


04 - 1 - 56 


16 - 08 - 82 


04 - 09 - 2000 


01 - 10 - 2003 


18. | ಕೆ. ಐ .ಗುದಗಿ 

ಎಂ .ಎಲ್. ಹಾಲಹಳ್ಳಿ 
20.| ನೀಲಕಂಠ | 


01 - 06 - 57 


11 - 09 - 82 


03 - 08 - 2000 


01 - 10 - 2003 


ಮುಂಬಡ್ತಿ 
ಮುಂಬಡ್ತಿ 


3 - 10 - 56 


16 - 08 - 82 


11 - 04 - 2002 


15 - 05 - 2006 


21. | ಆರ್‌. ಐ .ಕುಂಬಾರ್ 


15 - 07 -54 


06 - 09 - 82 


28 - 08 - 2001 


15 - 05 - 2006 


18 - 06 - 56 


16 - 08 - 82 


19 - 12 - 2001 


15 - 05 - 2006 


22.| ಎನ್. ಸಿ.ಚವಾಣ್ 
23 . ಬಿ. ಹೆಚ್ . ಸಿದ್ದಪ್ಪ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


01 - 06 -56 


16 - 08 - 82 


20 - 12 - 2001 , 


15 - 05 - 2006 


24 . | ಎನ್. ಎಸ್ . ಚಂದ್ರಶೇಖರ್ 


01 - 06 - 55 


16 - 08 - 82 


13 - 12 - 2001 


10 - 04 - 2007 


25. | ಬಿ .ಎಲ್ . ಬಾಲ್ಯಾ ನಾಯಕ್ 


ಮುಂಬಡ್ತಿ 


01 - 06 - 56 


13 - 12 - 82 


27 - 12 - 2001 


10 - 04 - 2007 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೯೭೫ 


ಸೇವೆಗೆ ಸೇರಿದ 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು 
ಶ್ರೀಮತಿ/ ಶ್ರೀ 


ನೇರ ನೇಮಕಾತಿ/ 
ಮುಂಬಡ್ತಿ / ಇತರೆ 


ಜನ್ಮ ದಿನಾಂಕ 


ಷರಾ 


ದಿನಾಂಕ 


ನೈಜವಾಗಿ 

ಮುಂಬಡ್ತಿ 
ಹೊಂದಿದ ದಿನಾಂಕ 
- 12 - 12 - 2001 
20 - 12 - 2001 


ನೇಮಕಾತಿಗೆ/ 
ಜೇಷ್ಠತೆಗೆ ನೈಜವಾದ 
ಅರ್ಹತಾ ದಿನಾಂಕ 
10 - 04 - 2007 


16 - 06 - 57 


13 - 12 - 82 


15 - 01 - 56 


16 - 12 - 82 


18 - 07 - 2007 


01 - 11 - 83 


07 - 11 - 2001 


15 - 11 - 56 
20 - 07 - 56 


28 - 02 - 2007 
10 - 04 - 2007 


13 - 12 - 82 


20 - 02 - 2002 


26 . | ಬಿ . ಎನ್. ಗದಗ 
27. | ಬಿ . ರಮೇಶ್ 
28. | ವಿ .ವೇಣುಗೋಪಾಲ್ 
29 . ಸಿ. ಆರ್. ಚಂದ್ರಶೇಖರ್ 
30. | ಹೆಚ್ .ಎಲ್. ಶಿವಾನಂದ 
31. | ಕೆ. ಪಿ. ಪರಮೇಶ್ವರಪ್ಪ 
32. ಎ. ಬಿ. ಪರಡ್ಡಿ 
33 .| ಎಂ .ಶಿವಶಂಕರ್ 
34 .| ಎನ್. ಕೆ. ರಾಮಚಂದ್ರ ರಾವ್ 

ಎನ್. ಸಿ . ನಾಗರಾಜು 


R 


13 - 12 - 82 
13 -12 - 82 
13 - 12 - 82 


05 - 04 - 56 
08 - 05 - 55 
10 - 12 - 58 
09 - 10 - 55 
21 - 07 - 57 
05 - 01 - 51 
09 - 09 - 53 


05 - 04 - 2002 
03 - 06 - 2002 
04 - 07 - 2002 
20 - 07 - 2002 
11 - 07 - 2002 


28 - 02 - 2007 
11 - 07 - 2007 
09 - 08 - 2007 
09 - 08 - 2007 
28 - 03 - 2009 


13 -12 -82 


13 - 12 - 82 


13 - 12 - 82 


17 - 08 - 1989 
17 - 08 - 1989 | 


ವಯೋ ನಿವೃತ್ತಿ ಹೊಂದಿರುತ್ತಾರೆ 
ವಯೋ ನಿವೃತ್ತಿ ಹೊಂದಿರುತ್ತಾರೆ 


ವಿ . ಎಂ . ಸೂರಣಗಿ. 


17 - 08 - 1989 
17 - 08 - 1989 
28 - 03 - 2009 


13 - 12 - 82 
13 - 12 - 82 


10 - 04 - 54 


03 - 07 - 2003 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


01 -10 -54 
02 - 04 - 55 


03 - 07 - 2003 
26 - 11 - 2010 


28 - 03 - 2009 
26 - 11 - 2010 


13 - 12 - 82 
14 - 03 - 86 
18 - 12 - 75 
10 - 03 - 75 


17 - 02 - 1997 
17 - 02 - 1997 


08 - 10 -50 
14 - 01 -52 
01 - 12 - 51 
16 - 07 - 60 
12 - 08 -58 


ವಯೋ ನಿವೃತ್ತಿ ಹೊಂದಿರುತ್ತಾರೆ 
ವಯೋ ನಿವೃತ್ತಿ ಹೊಂದಿರುತ್ತಾರೆ 
ವಯೋ ನಿವೃತ್ತಿ ಹೊಂದಿರುತ್ತಾರೆ 


29 - 09 - 72 


27 - 02 - 1997 
27 - 02 - 1997 
27 - 02 - 1997 
21 - 11 - 2011 
21 - 11 - 2011 


35. ಸಿ. ಚಿಕ್ಕಯ್ಯ 
36 .| ವಿ . ಮುನಿಯಪ್ಪ 
37. ಟಿ . ಹೊನ್ನೂರಪ್ಪ 

ಜಿ. ಸಿ. ಗೋವಿಂದರೆಡ್ಡಿ 
ಎ . ವೆಂಕಟೇಶ್ 

ಎಂ . ಎಸ್ . ಮುದಕವಿ 
38. | ಆರ್. ರಘು 
39 . | ಕೆ .ಎಲ್. ಬಸವರಾಜು 
40 . ಜಿ . ಯಮುನ 
41 . | ಎಸ್ . ಆರ್. ರಂಗಸ್ವಾಮಿ 

ವಿ. ವೆಂಕಟೇಶ್ 
42. ಟಿ.ಕೆ.ಸ್ವರೂಪ 
43.| ಎಸ್. ಹೆಚ್ .ವೀರಣ್ಣ 
44.| ಆರ್‌.ರಮೇಶ್ 


17 - 02 - 1997 


13 - 06 - 93 


21 - 11 - 2011 


28 - 05 - 93 


21 - 11 - 2011 


10 - 05 - 93 


21- 11 - 2011 


15 - 07 - 93 


07 - 08 - 78 


06 - 03 - 61 
22 - 05 - 55 
15 - 06 - 53 
12 - 12 - 70 
1 - 06 - 62 
6 - 09 - 69 


21 - 11 - 2011 
30 - 06 - 2013 | 
30 - 06 - 2013 | 
30 - 06 - 2013 
30 - 06 - 2013 
30 - 06 - 2013 


16 - 05 -94 
19 - 05 - 94 
05 - 05 -94 


30 - 06 - 2013 
30 - 06 - 2013 | ವಯೋ ನಿವೃತ್ತಿ ಹೊಂದಿರುತ್ತಾರೆ 
30 - 06 - 2013 
30 - 06 - 2013 
30 - 06 - 2013 


R . N .I. No. KARBIL /2001/47147 POSTAL REGN . No. RNP /KA /BGS/2202 /2014 - 16 
Licensed to post without prepayment WPP No . 297 


೯೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೩ 


ಸೇವೆಗೆ ಸೇರಿದ 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು 
ಶ್ರೀಮತಿ/ ಶ್ರೀ 


ನೇರ ನೇಮಕಾತಿ/ 
ಮುಂಬಡ್ತಿ / ಇತರೆ 


ಜನ್ಮ ದಿನಾಂಕ 


ಷರಾ 


ದಿನಾಂಕ 


ನೈಜವಾಗಿ 

ಮುಂಬಡ್ತಿ 
ಹೊಂದಿದ ದಿನಾಂಕ 
30 - 06 - 2013 
30 - 06 - 2013 | 


ನೇಮಕಾತಿಗೆ/ 
ಜೇಷ್ಠತೆಗೆ ನೈಜವಾದ 
ಅರ್ಹತಾ ದಿನಾಂಕ 
30 - 06 - 2013 
30 - 06 - 2013 


07 - 05 - 94 


07 - 05 - 94 


45 . | ಆರ್. ಗಿರೀಶ್ 
46. ಪಿ. ನಾಗೇಶ್ 
47. ಕೆ. ರಾಮನಾಥ್ 
48. | ಬಿ . ಮಹೇಶ್ 
49 . | ಎಸ್‌ . ಆರ್‌. ಸತೀಶ್ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


15 - 07 - 70 
20 - 07 - 66 
11 - 05 - 61 
30 - 03 - 71 
14 - 04 - 71. 


30 - 06 - 2013 


05 - 05 - 94 
07 - 05 -94 


30 - 06 - 2013 
30 - 06 - 2013 


30 - 06 - 2013 
30 - 09 - 2013 


05 - 05 - 94 


30 - 09 - 2013 | 


PR176 
SC. 50 


ಎಸ್ . ರೇಣುಕಾರಾಧ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


IN THE COURT OF METROPOLITAN MAGSTRATE TRAFFIC COURT -2 , BANGALORE 


It is hereby notify the public that the Kamakshiplaya Traffic police station , Bangalore city have seized the following vehicles and the same are lying in the police station , unclaimed so for. Hence the 
owners of the vehicles may make their claim within one month from the date of this publication . 


Bangalore city , 


Dated 24 - 03 -14 


Engine Number 


Caassis Number 


List of the seized vehicles lying in Kamakshiplaya Traffic police station , Bangalore city are detailed below . 
SI NO . | C Miss NO . | PF NO . 

NAME OF THE VEHICLE AND REG NO . 
1 | 07/ 14 | 01/14 | BAJAJ SCOTER , KA04- X4399 | 
| 2 | 07/14 | 01/14 YAMAHA MOTOR CYCLE KA05 - EB - 844 


TE242764 


CITE269628 


165249326 


99FIC5249326 


METROPOLITAN MAGSTRATE 
TRAFFIC COURT-2 , BANGALORE 


PR. 204 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


